ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ , ಆಗಸ್ಟ್ ೨೮,, ೨೦೧೪ ( ಭಾದ್ರಪದ ೬ , ಶಕ ವರ್ಷ ೧೯೩೬) 
Bangalore, Thursday, August 28 , 2014 ( Bhadrapada 6 , Shaka Varsha 1936 ) 


ಸಂಚಿಕೆ ೩೫ 
Issue 35 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 

ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ , ಬೆಂಗಳೂರು- 560001 

ಕಛೇರಿ ಆದೇಶ ಸಂಖ್ಯೆ: ಔನಿಇ /624 /ಸಿಬ್ಬಂದಿ/2013 -14 , ದಿನಾಂಕ: 23- 06 - 2014 
ವಿಷಯ : ಇಲಾಖೆಯ ಗೂಪ್ - ಎ ಅಧಿಕಾರಿಗಳಾದ ಉಪ ಔಷಧ ನಿಯಂತ್ರಕರ ವರ್ಗಾವಣೆಯ ಮೇರೆಗೆ 

ಸ್ಥಳನಿಯುಕ್ತಿ ಕುರಿತು. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ -1 ಕ್ರಮಾಂಕ : ಆಕುಕ 117 ಐಎಂಎಂ 2014, ದಿನಾಂಕ 21- 06- 2014 . 

ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದಲ್ಲಿನ ಸರ್ಕಾರದ ಅಧಿಸೂಚನೆಯ ಮೇರೆಗೆ ಈ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಉಪ ಔಷಧ ನಿಯಂತ್ರಕರುಗಳನ್ನು ವರ್ಗಾವಣೆ ಮಾಡಿ, ಆದೇಶ ಹೊರಡಿಸಿದೆ. ಈ ಕೆಳಕಂಡ ಅಧಿಕಾರಿಗಳು ಪ್ರಭಾರವನ್ನು ವಹಿಸಿಕೊಳ್ಳಲು ಮತ್ತು 
ವಹಿಸಿಕೊಡಲು ಆದೇಶಿಸಿದೆ. 


ಕ್ರಮ 


ವರ್ಗಾವಣೆ ಮೇರೆಗೆ 
ಸ್ಥಳನಿಯುಕ್ತಿಗೊಂಡ ಕಛೇರಿ ಹಾಗೂ 

ಪದನಾಮ 


ಪ್ರಭಾರ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ 

ಬಗ್ಗೆ. 


ಸಂಖ್ಯೆ 


ಅಧಿಕಾರಿಯ ಹೆಸರು ಹಾಗೂ ಕಾರ್ಯ 

ನಿರ್ವಹಣಾ ಸ್ಥಳ 

ಶ್ರೀ /ಶ್ರೀಮತಿ 
ಹೆಚ್ . ಶ್ರೀನಿವಾಸ, 
ಉಪ ಔಷಧ ನಿಯಂತ್ರಕರು 
ಪ್ರಾದೇಶಿಕ ಕಛೇರಿ, 
ಹುಬ್ಬಳ್ಳಿ - ಧಾರವಾಡ, 
ಹುಬ್ಬಳ್ಳಿ 


ಉಪ ಔಷಧ ನಿಯಂತ್ರಕರು, 
ಉಪ ಔಷಧ ನಿಯಂತ್ರಕರ 
ಪ್ರಾದೇಶಿಕ ಕಛೇರಿ, 
ತುಮಕೂರು. 


ಸುನೀಲ್ ಎ . ಪಾಟೀಲ್, 
ಉಪ ಔಷಧ ನಿಯಂತ್ರಕರು ( ಸ್ವ. ಪ್ರ.), 
ಪ್ರಾದೇಶಿಕ ಕಛೇರಿ, 
ತುಮಕೂರು. 


ಉಪ ಔಷಧ ನಿಯಂತ್ರಕರು, 
ಉಪ ಔಷಧ ನಿಯಂತ್ರಕರ 
ಪ್ರಾದೇಶಿಕ ಕಛೇರಿ, 
ಹುಬ್ಬಳ್ಳಿ - ಧಾರವಾಡ, 
ಹುಬ್ಬಳ್ಳಿ 


ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಪ್ರಭಾರವನ್ನು ಶ್ರೀ ರಮಾಕಾಂತ್ ಆರ್ . ಕುಂಠ , 
ಸಹಾಯಕ ಔಷಧ ನಿಯಂತ್ರಕರು - 1, ಧಾರವಾಡ 
ವೃತ್ತ, ಹುಬ್ಬಳ್ಳಿ ಇವರಿಗೆ ವಹಿಸಿಕೊಟ್ಟು, ತದನಂತರ 
ಶ್ರೀ ಸುನೀಲ್ ಎ . ಪಾಟೀಲ್‌ರವರಿಂದ ತುಮಕೂರು 
ಪ್ರಾದೇಶಿಕ ಕಛೇರಿಯ ಉಪ ಔಷಧ ನಿಯಂತ್ರಕರ 
ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವುದು. 
ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಪ್ರಭಾರವನ್ನು ಶ್ರೀ ಹೆಚ್ . ಶ್ರೀನಿವಾಸ, ಉಪ ಔಷಧ 
ನಿಯಂತ್ರಕರು, ಇವರಿಗೆ ವಹಿಸಿಕೊಟ್ಟು, ತದನಂತರ 
ಶ್ರೀ ರಮಾಕಾಂತ್ ಆರ್. ಕುಂಠ, ಸಹಾಯಕ ಔಷಧ 
ನಿಯಂತ್ರಕರು - 1, ಧಾರವಾಡ ವೃತ್ತ , ಹುಬ್ಬಳ್ಳಿ ರವರು 
ಅಧಿಕ ಪ್ರಭಾರವಾಗಿ ಹೊಂದಿರುವ ಹುಬ್ಬಳ್ಳಿ 
ಪ್ರಾದೇಶಿಕ ಕಛೇರಿಯ ಉಪ ಔಷಧ ನಿಯಂತ್ರಕರ 
ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವುದು. 


( ೧೭೧೧) 


೧೭೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

ಭಾಗ ೩ 
- ಎಲ್ಲಾ ಅಧಿಕಾರಿಗಳು ತಮ್ಮ ಹುದ್ದೆಯ ಪ್ರಭಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ ಪ್ರಕ್ರಿಯೆಯನ್ನು 
ಮುಗಿಸತಕ್ಕದ್ದು ಹಾಗೂ ತಮ್ಮ ಬಳಿ ಇರುವ ಯಾವುದೇ ತನಿಖಾ ಕಡತಗಳನ್ನು , ವಶಪಡಿಸಿಕೊಂಡ ದಾಖಲೆ, ಮುದ್ದೆಮಾಲ್ ಇತ್ಯಾದಿಗಳನ್ನು 2 -3 ದಿನಗಳಲ್ಲಿ 
ಎಲ್ಲಾ ವಿವರಗಳೊಂದಿಗೆ ಹಸ್ತಾಂತರಿಸಿ, ವರದಿಯನ್ನು ಕೇಂದ್ರ ಕಛೇರಿಗೆ ಸಲ್ಲಿಸಲು ಆದೇಶಿಸಿದೆ. 
PR. 521 

ಔಷಧ ನಿಯಂತ್ರಕರು 


SC . 50 


ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560001 

ಕಛೇರಿ ಆದೇಶ ಸಂಖ್ಯೆ : ಔನಿಇ /846/ ಸಿಬ್ಬಂದಿ/2013- 14, ದಿನಾಂಕ: 23- 06 -2014 
ವಿಷಯ : ಇಲಾಖೆಯ ಗ್ರೂಪ್- ಎ ಅಧಿಕಾರಿಗಳಾದ ಸಹಾಯಕ ಔಷಧ ನಿಯಂತ್ರಕರ ವರ್ಗಾವಣೆಯ ಮೇರೆಗೆ 

ಸ್ಥಳನಿಯುಕ್ತಿ ಕುರಿತು. 
ಉಲ್ಲೇಖ: (1) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 132 ಐಎಂಎಂ 2014 , ದಿನಾಂಕ 20 -06 - 2014, 

( 2) ಈ ಕಛೇರಿಯ ಇದೇ ಸಮಸಂಖ್ಯೆ ಆದೇಶ ದಿನಾಂಕ 21 - 06 - 2014 
(3) ಸರ್ಕಾರದ ಅಧಿಸೂಚನೆ- 2 ಕ್ರಮಾಂಕ : ಆಕುಕ 117 ಐಎಂಎಂ 2014 , ದಿನಾಂಕ 21 -06 -2014. 


ಶ್ರೀ ಅಜಯರಾಜ್ ಡಿ. ಷಾ , ಸಹಾಯಕ ಔಷಧ ನಿಯಂತ್ರಕರು ( ಸ್ವ. ಪ್ರ.), ಹಾಸನ ವೃತ್ತ, ಹಾಸನ ಇವರನ್ನು ಉಲ್ಲೇಖ (3) ರ ಆದೇಶದಲ್ಲಿ 
ಸಹಾಯಕ ಔಷಧ ನಿಯಂತ್ರಕರು - 2, ಬೆಂಗಳೂರು ವೃತ್ತ- 3 ಹುದ್ದೆಗೆ ವರ್ಗಾಯಿಸಲಾಗಿದೆ. 

ಆದುದರಿಂದ, ಉಲ್ಲೇಖ ( 2) ರ ಕ್ರ. ಸಂ . ( 11 ) ರಲ್ಲಿ ಶ್ರೀ ಬಸವರಾಜ್ ಆಸಂಗಿ ರವರಿಗೆ, ಹುದ್ದೆಯ ಪ್ರಭಾರವನ್ನು ಶ್ರೀ ಅಜಯರಾಜ್ ಡಿ. ಷಾ 
ರವರಿಗೆ ವಹಿಸಿಕೊಡುವಂತೆ ಸೂಚಿಸಲಾಗಿದ್ದ ಆದೇಶವನ್ನು ಮಾರ್ಪಡಿಸಿ, ಚಿಕ್ಕಮಗಳೂರು ವೃತ್ತದ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಯ ಪ್ರಭಾರವನ್ನು 
ಶ್ರೀ ಕೆ.ವಿ . ನಾಗರಾಜ್ , ಸಹಾಯಕ ಔಷಧ ನಿಯಂತ್ರಕರು -1, ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ಮಂಗಳೂರು ಇವರಿಗೆ ವಹಿಸಿಕೊಡುವಂತೆ 
ಆದೇಶಿಸಿದೆ. 

ಶ್ರೀ ಅಜಯರಾಜ್ ಡಿ. ಷಾ ರವರು ತಮ್ಮ ಹಾಲಿ ಹುದ್ದೆಯ ಪ್ರಭಾರವನ್ನು ಶ್ರೀ ಕೆ. ವಿ. ನಾಗರಾಜ್ , ಸಹಾಯಕ ಔಷಧ ನಿಯಂತ್ರಕರು - 1, 
ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ಮಂಗಳೂರು ಇವರಿಗೆ ವಹಿಸಿಕೊಟ್ಟು, ತದನಂತರ ಶ್ರೀ ಗೋಣಿ ಫಕ್ಕೀರಪ್ಪ , ಸಹಾಯಕ ಔಷಧ 
ನಿಯಂತ್ರಕರು -1, ಬೆಂಗಳೂರು ವೃತ್ತ- 3 ರವರಿಂದ, ಅವರು ಅಧಿಕ ಪ್ರಭಾರವಾಗಿ ಹೊಂದಿರುವ ಬೆಂಗಳೂರು ವೃತ್ತ- 3ರ ಸಹಾಯಕ ಔಷಧ ನಿಯಂತ್ರಕರು 
2 ಹುದ್ದೆಯ ಪ್ರಭಾರವನ್ನು ವಹಿಸಿಕೊಂಡು ನಿರ್ವಹಿಸಲು ಈ ಮೂಲಕ ಆದೇಶಿಸಿದೆ. 

ಶ್ರೀ ಕೆ.ವಿ . ನಾಗರಾಜ್ , ಸಹಾಯಕ ಔಷಧ ನಿಯಂತ್ರಕರು -1, ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ಮಂಗಳೂರು ರವರು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹಾಸನ ಹಾಗೂ ಚಿಕ್ಕಮಗಳೂರು ವೃತ್ತಗಳ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಗಳನ್ನು ತಮ್ಮ 
ಹಾಲಿ ಹುದ್ದೆಯ ಕರ್ತವ್ಯಗಳನ್ನು ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸತಕ್ಕದ್ದು . 

ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಹುದ್ದೆಯ ಪ್ರಭಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ 
ಪ್ರಕ್ರಿಯೆಯನ್ನು ಮುಗಿಸತಕ್ಕದ್ದು ಹಾಗೂ ತಮ್ಮ ಬಳಿ ಇರುವ ಯಾವುದೇ ತನಿಖಾ ಕಡತಗಳನ್ನು , ವಶಪಡಿಸಿಕೊಂಡ ದಾಖಲೆ , ಮುದ್ದೆಮಾಲ್ ಇತ್ಯಾದಿಗಳನ್ನು 
2 - 3 ದಿನಗಳಲ್ಲಿ ಎಲ್ಲಾ ವಿವರಗಳೊಂದಿಗೆ ಹಸ್ತಾಂತರಿಸಿ, ವರದಿಯನ್ನು ಕೇಂದ್ರ ಕಛೇರಿಗೆ ಸಲ್ಲಿಸಲು ಆದೇಶಿಸಿದೆ . 
PR. 522 

ಔಷಧ ನಿಯಂತ್ರಕರು 
SC , 50 

ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು- 560001 

ಕಛೇರಿ ಆದೇಶ ಸಂಖ್ಯೆ : ಔನಿಇ/ 138/ಸಿಬ್ಬಂದಿ /2014 - 15 , ದಿನಾಂಕ: 21 - 06 - 2014 
ವಿಷಯ : ಇಲಾಖೆಯ ಗ್ರೂಪ್- ಬಿ ಅಧಿಕಾರಿಗಳಾದ ಔಷಧ ಪರಿವೀಕ್ಷಕರ ವರ್ಗಾವಣೆಯ ಮೇರೆಗೆ ಸ್ಥಳನಿಯುಕ್ತಿ ಕುರಿತು. 
ಉಲ್ಲೇಖ: ಅಧಿಕೃತ ಜ್ಞಾಪನ ಸಂಖ್ಯೆ : ಔನಿಇ 138(1) ಸಿಬ್ಬಂದಿ/2014 - 15, ದಿನಾಂಕ 20- 06 - 2014 . 

ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಅಧಿಕೃತ ಜ್ಞಾಪನದನ್ವಯ ವರ್ಗಾವಣೆ ಹೊಂದಿದ ಔಷಧ ಪರಿವೀಕ್ಷಕರುಗಳು, ಈ 
ಕೆಳಕಂಡಂತೆ ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳಲು ಮತ್ತು ವಹಿಸಿಕೊಡಲು ಆದೇಶಿಸಿದೆ. 

* ಅಧಿಕಾರಿಯ ಹೆಸರು ಹಾಗೂ ಕಾರ್ಯ 
ಕ್ರಮ 

ವರ್ಗಾವಣೆ ಮೇರೆಗೆ ಸ್ಥಳನಿಯುಕ್ತಿಗೊಂಡ ಪ್ರಭಾರ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ 
ನಿರ್ವಹಣಾ ಸ್ಥಳ 

ಕಛೇರಿ ಹಾಗೂ ಪದನಾಮ 
ಶ್ರೀ /ಶ್ರೀಮತಿ 
ಎ . ಎಂ . ಸನೋಫರ್ ಜಾನ್ , ಔಷಧ ಪರಿವೀಕ್ಷಕರು - 1, 

ಸದರಿ ಅಧಿಕಾರಿಯವರು ಅವರ ಹಾಲಿ 
ಔಷಧ ಪರಿವೀಕ್ಷಕರು ( ಗುಪ್ತ ವಾರ್ತೆ ) -1, ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಹುದ್ದೆಯ ಪ್ರಭಾರವನ್ನು 
ಉಪ ಔಷಧ ನಿಯಂತ್ರಕರ ಕಛೇರಿ, | ಧಾರವಾಡ ವೃತ್ತ, ಹುಬ್ಬಳ್ಳಿ, 

ಹೆಚ್. ಎಂ .ರೇಣುಕಾಸ್ವಾಮಿ , 

ಔಷಧ 
ಬಳ್ಳಾರಿ 

ಪರಿವೀಕ್ಷಕರು -1, ಬಳ್ಳಾರಿ ವೃತ ಇವರಿಗೆ 
ವಹಿಸಿಕೊಟ್ಟು, ತದನಂತರ ಶ್ರೀಮತಿ ನಾಗಠಾಣ 
ಶ್ವೇತಾ ವೀರಣ್ಣಾ ರವರಿಂದ ಔಷಧ 
ಪರಿವೀಕ್ಷಕರು -1, ಧಾರವಾಡ ವೃತ್ತ, ಹುಬ್ಬಳ್ಳಿ 
ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವುದು. 


ಸಂಖ್ಯೆ 


ಬಗ್ಗೆ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


೧೭೧೩ 


ಕ್ರಮ 
ಸಂಖ್ಯೆ 


ಬಗ್ಗೆ 


2 . 


4, 


ಅಧಿಕಾರಿಯ ಹೆಸರು ಹಾಗೂ ಕಾರ್ಯ 

ವರ್ಗಾವಣೆ ಮೇರೆಗೆ ಸ್ಥಳನಿಯುಕ್ತಿಗೊಂಡ ಪ್ರಭಾರ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ 
ನಿರ್ವಹಣಾ ಸ್ಥಳ 

ಕಛೇರಿ ಹಾಗೂ ಪದನಾಮ 
ಶ್ರೀ /ಶ್ರೀಮತಿ 
ನಮ್ರತಾ ಹಳ್ಳೂರ, ಔಷಧ ಪರಿವೀಕ್ಷಕರು - 8, 

ಸದರಿ ಅಧಿಕಾರಿಯವರು ಅವರ ಹಾಲಿ 
ಔಷಧ ಪರಿವೀಕ್ಷಕರು, ಕೇಂದ್ರ ಕಛೇರಿ, 

ಹುದ್ದೆಯ ಪ್ರಭಾರವನ್ನು ಶ್ರೀಮತಿ 
ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಬೆಂಗಳೂರು 

ಪಷ್ಟಪ್ರಿಯಾ. ಎನ್., ಔಷಧ ಪರಿವೀಕ್ಷಕರು , 
ರಾಮನಗರ ವೃತ್ತ, ರಾಮನಗರ 

ಇವರಿಗೆ ವಹಿಸಿಕೊಟ್ಟು, ತದನಂತರ ಶ್ರೀಮತಿ 
ಬಿ. ಜಿ . ಭಾಗ್ಯಜ್ಯೋತಿ, ಔಷಧ ಪರಿವೀಕ್ಷಕರು - 4, 
ಕೇಂದ್ರ ಕಛೇರಿ ರವರು ಅಧಿಕ ಪ್ರಭಾರವಾಗಿ 
ಹೊಂದಿರುವ ಔಷಧ ಪರಿವೀಕ್ಷಕರು -8, ಕೇಂದ್ರ 
ಕಛೇರಿ, ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಯ 

ಪ್ರಭಾರವನ್ನು ವಹಿಸಿಕೊಳ್ಳುವುದು . 
ನಾಗಠಾಣ ಶ್ವೇತಾ ವೀರಣ್ಣಾ, 

ಔಷಧ ಪರಿವೀಕ್ಷಕರು, ( ಗುಪ್ತ ವಾರ್ತೆ 6), ಸದರಿ ಅಧಿಕಾರಿಯವರು ಅವರ ಹಾಲಿ 
ಔಷಧ ಪರಿವೀಕ್ಷಕರು -1, ರಾಜ್ಯ ಗುಪ್ತವಾರ್ತಾ ಶಾಖೆ , 

ಹುದ್ದೆಯ ಪ್ರಭಾರವನ್ನು ಶ್ರೀಮತಿ ಎ . ಎಂ . 
ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಕೇಂದ್ರ ಕಛೇರಿ, 

ಸನೋಫರ್ ಜಾನ್ ರವರಿಗೆ ವಹಿಸಿಕೊಟ್ಟು, 
ಧಾರವಾಡ ವೃತ್ತ, ಹುಬ್ಬಳ್ಳಿ ಬೆಂಗಳೂರು 

ತದನಂತರ ಶ್ರೀ ಆರ್. ಪರಶುರಾಮ , ಔಷಧ 
ಪರಿವೀಕ್ಷಕರು ( ಗುಪ್ತವಾರ್ತೆ ) -3 , ರಾಜ್ಯ 
ಗುಪ್ತವಾರ್ತಾ ಶಾಖೆ, ಕೇಂದ್ರ ಕಛೇರಿ ರವರು 
ಅಧಿಕ ಪ್ರಭಾರವಾಗಿ ಹೊಂದಿರುವ ಔಷಧ 
ಪರಿವೀಕ್ಷಕರು ( ಗುಪ್ತವಾರ್ತೆ) -6, ರಾಜ್ಯ 
ಗುಪ್ತವಾರ್ತಾ ಶಾಖೆ, ಕೇಂದ್ರ ಕಛೇರಿ, 
ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಯ 

ಪ್ರಭಾರವನ್ನು ವಹಿಸಿಕೊಳ್ಳುವುದು. 
ಮಹಮ್ಮದ್ ಚೌಹರ್ ಖಾಲಿದ್ , ಔಷಧ ಪರಿವೀಕ್ಷಕರು -1 

ಸದರಿ ಅಧಿಕಾರಿಯವರು ಅವರ ಹಾಲಿ 
ಔಷಧ ಪರಿವೀಕ್ಷಕರು, 

ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಹುದ್ದೆಯ ಪ್ರಭಾರವನ್ನು ಶ್ರೀ ರಮಾಕಾಂತ್ ಆರ್. 
ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಮೈಸೂರು ವೃತ್ತ-1, ಮೈಸೂರು ಕುಂಠ, ಸಹಾಯಕ ಔಷಧ ನಿಯಂತ್ರಕರು ( ಪ), 
ಉತ್ತರ ಕನ್ನಡ ವೃತ್ತ, ಕಾರವಾರ 

ಉತ್ತರ ಕನ್ನಡ ವೃತ್ತ, ಕಾರವಾರ ಇವರಿಗೆ 
ವಹಿಸಿಕೊಟ್ಟು, ತದನಂತರ ಶ್ರೀ ವಿನೋದ್ ಎಸ್. 
ಕಾಂಬೈ ರವರಿಂದ ಔಷಧ ಪರಿವೀಕ್ಷಕರು -1, 
ಮತ್ತು 2, ಮೈಸೂರು ವೃತ್ತ -1 ಹುದ್ದೆಯ 

ಪ್ರಭಾರವನ್ನು ವಹಿಸಿಕೊಳ್ಳುವುದು. 
ಪುಷ್ಪಪ್ರಿಯಾ ಎನ್., ಔಷಧ ಪರಿವೀಕ್ಷಕರು, 

ಸದರಿ ಅಧಿಕಾರಿಯವರು ಅವರ ಹಾಲಿ 
ಔಷಧ ಪರಿವೀಕ್ಷಕರು, 

ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಹುದ್ದೆಯ ಪ್ರಭಾರವನ್ನು ಶ್ರೀಮತಿ 
( ಗುಪ್ತ ವಾರ್ತೆ -1), 

ರಾಮನಗರ ವೃತ್ತ, ರಾಮನಗರ ಎ. ಎಂ . ಸನೋಫರ್ ಜಾನ್ ರವರಿಗೆ 
ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ 

ವಹಿಸಿಕೊಟ್ಟು, ತದನಂತರ ಶ್ರೀಮತಿ ನಮ್ರತಾ 
ಕಛೇರಿ, 

ಹತ್ತೂರ ರವರಿಂದ ರಾಮನಗರ ವೃತ್ತದ ಔಷಧ 
ಹುಬ್ಬಳ್ಳಿ - ಧಾರವಾಡ, 

ಪರಿವೀಕ್ಷಕರ ಹುದ್ದೆಯ ಪ್ರಭಾರವನ್ನು 
ಹುಬ್ಬಳ್ಳಿ 

ವಹಿಸಿಕೊಳ್ಳುವುದು. 
ವಿನೋದ್ ಎಸ್. ಕಾಂಬ್ಳೆ, ಔಷಧ ಪರಿವೀಕ್ಷಕರು -3, 

ಸದರಿ ಅಧಿಕಾರಿಯವರು ಅವರ ಹಾಲಿ 
ಔಷಧ ಪರಿವೀಕ್ಷಕರು -1, 

ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, ಹುದ್ದೆಯ ಪ್ರಭಾರವನ್ನು ಶ್ರೀ ಮಹಮ್ಮದ್ 
ಸಹಾಯಕ ಔಷಧ ನಿಯಂತ್ರಕರ ಕಛೇರಿ, | ಬೆಂಗಳೂರು ವೃತ್ತ - 6, ಬೆಂಗಳೂರು ಚೌಹರ್ ಖಾಲಿದ್ ರವರಿಗೆ ವಹಿಸಿಕೊಟ್ಟು, 
ಮೈಸೂರು ವೃತ್ತ-1, ಮೈಸೂರು 

ತದನಂತರ ಶ್ರೀ ಕೆಂಪಯ್ಯ ಸುರೇಶ್, ಸಹಾಯಕ 
ಔಷಧ ನಿಯಂತ್ರಕರು-1, ಬೆಂಗಳೂರು ವೃತ್ತ 
4ರವರು ಅಧಿಕ ಪ್ರಭಾರವಾಗಿ ಹೊಂದಿರುವ 
ಬೆಂಗಳೂರು ವೃತ್ತ -6ರ ಔಷಧ ಪರಿವೀಕ್ಷಕರು - 3 
ಮತ್ತು 4, ಹುದ್ದೆಯ ಪ್ರಭಾರವನ್ನು 
ವಹಿಸಿಕೊಳ್ಳುವುದು, 


೧೭೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೩ 


- ಶ್ರೀಮತಿ ಎ. ಎಂ . ಸನೋಫರ್ ಜಾನ್, ಔಷಧ ಪರಿವೀಕ್ಷಕರು-1, ಧಾರವಾಡ ವೃತ್ತ, ಹುಬ್ಬಳ್ಳಿ ರವರು ಧಾರವಾಡ ವೃತ್ತದ ಔಷಧ ಪರಿವೀಕ್ಷಕರು 
2, 3, 4 ಮತ್ತು ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ಹುಬ್ಬಳ್ಳಿ ಇಲ್ಲಿನ ಔಷಧ ಪರಿವೀಕ್ಷಕರು ( ಗುಪ್ತವಾರ್ತೆ ) - 1 ಹಾಗೂ 2 ಹುದ್ದೆಗಳ 
ಶ್ರೀ ಹೆಚ್ . ಎಂ . ರೇಣುಕಾಸ್ವಾಮಿ , ಔಷಧ ಪರಿವೀಕ್ಷಕರು - 1, ಬಳ್ಳಾರಿ ವೃತ್ತ ರವರು ಉಪ ಔಷಧ ನಿಯಂತ್ರಕರ ಪ್ರಾದೇಶಿಕ ಕಛೇರಿ, ಬಳ್ಳಾರಿ ಇಲ್ಲಿನ ಔಷಧ 
ಪರಿವೀಕ್ಷಕರು ( ಗುಪ್ತವಾರ್ತೆ )-1 ಹಾಗೂ 2 ಹುದ್ದೆಗಳ, ಶ್ರೀ ಮಹಮ್ಮದ್ ಚೌಹರ್ ಖಾಲಿದ್, ಔಷಧ ಪರಿವೀಕ್ಷಕರು -1, ಮೈಸೂರು ವೃತ್ತ -1 ರವರು ಔಷಧ 
ಪರಿವೀಕ್ಷಕರು -2 , ಮೈಸೂರು ವೃತ್ತ - 1 ಹಾಗೂ ಶ್ರೀ ವಿನೋದ್ ಎಸ್. ಕಾಂಬ್ಳೆ, ಔಷಧ ಪರಿವೀಕ್ಷಕರು -3 , ಬೆಂಗಳೂರು ವೃತ್ತ- 6 ರವರು ಔಷಧ 
ಪರಿವೀಕ್ಷಕರು-4, ಬೆಂಗಳೂರು ವೃತ್ತ -6 ಹುದ್ದೆಗಳ ಅಧಿಕ ಪ್ರಭಾರವನ್ನು ತಮ್ಮ ಹಾಲಿ ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ 
ಪ್ರಭಾರದ ಮೇರೆಗೆ ನಿರ್ವಹಿಸತಕ್ಕದ್ದು. 

ಎಲ್ಲಾ ಅಧಿಕಾರಿಗಳು ತಮ್ಮ ಹುದ್ದೆಯ ಪ್ರಭಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ ಪ್ರಕ್ರಿಯೆಯನ್ನು 
ಮುಗಿಸತಕ್ಕದ್ದು ಹಾಗೂ ತಮ್ಮ ಬಳಿ ಇರುವ ಯಾವುದೇ ತನಿಖಾ ಕಡತಗಳನ್ನು , ವಶಪಡಿಸಿಕೊಂಡ ದಾಖಲೆ, ಮುದ್ದೆಮಾಲ್ ಇತ್ಯಾದಿಗಳನ್ನು 2 -3 ದಿನಗಳಲ್ಲಿ 
ಎಲ್ಲಾ ವಿವರಗಳೊಂದಿಗೆ ಹಸ್ತಾಂತರಿಸಿ, ವರದಿಯನ್ನು ಕೇಂದ್ರ ಕಛೇರಿಗೆ ಸಲ್ಲಿಸಲು ಆದೇಶಿಸಿದೆ. 
P R . 523 

ಔಷಧ ನಿಯಂತ್ರಕರು 
Sc - 25 


ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ , ಬೆಂಗಳೂರು-560001 

ಕಛೇರಿ ಆದೇಶ ಸಂಖ್ಯೆ: ಔನಿಇ/ 846/ಸಿಬ್ಬಂದಿ/ 2013 - 14 , ದಿನಾಂಕ: 21 - 06 - 2014 
ವಿಷಯ: ಇಲಾಖೆಯ ಗೂಪ್- ಎ ಅಧಿಕಾರಿಗಳಾದ ಸಹಾಯಕ ಔಷಧ ನಿಯಂತ್ರಕರ ವರ್ಗಾವಣೆಯ ಮೇರೆಗೆ 

ಸ್ಥಳನಿಯುಕ್ತಿ ಕುರಿತು. 
ಉಲ್ಲೇಖ: ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 132 ಐಎಂಎಂ 2014 , ದಿನಾಂಕ 20 - 06 -2014 . 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದಲ್ಲಿನ ಸರ್ಕಾರದ ಅಧಿಸೂಚನೆಯ ಮೇರೆಗೆ ಈ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 
ಸಹಾಯಕ ಔಷಧ ನಿಯಂತ್ರಕರುಗಳನ್ನು ವರ್ಗಾವಣೆ ಮಾಡಿ, ಆದೇಶ ಹೊರಡಿಸಿದೆ. ಈ ಕೆಳಕಂಡ ಅಧಿಕಾರಿಗಳು ಪ್ರಭಾರವನ್ನು ವಹಿಸಿಕೊಳ್ಳಲು ಮತ್ತು 
ವಹಿಸಿಕೊಡಲು ಆದೇಶಿಸಿದೆ. 


ಕ್ರಮ 


ವರ್ಗಾವಣೆ ಮೇರೆಗೆ ಸ್ಥಳನಿಯುಕ್ತಿಗೊಂಡ | ಪ್ರಭಾರ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ 
ಕಛೇರಿ ಹಾಗೂ ಪದನಾಮ 

ಬಗ್ಗೆ . 


ಸಂಖ್ಯೆ 


ಅಧಿಕಾರಿಯ ಹೆಸರು ಹಾಗೂ ಕಾರ್ಯ 

ನಿರ್ವಹಣಾ ಸ್ಥಳ 

ಶ್ರೀ /ಶ್ರೀಮತಿ 
ಟಿ. ಎ . ರಾಮಬಾಬು , 
ಸಹಾಯಕ ಔಷಧ ನಿಯಂತ್ರಕರು , 
ಮೈಸೂರು ವೃತ್ತ -2, ಮೈಸೂರು 


ಸಹಾಯಕ ಔಷಧ ನಿಯಂತ್ರಕರು, 
ಸಹಾಯಕ ಔಷಧ ನಿಯಂತ್ರಕರ 
ಕಛೇರಿ, 
ರಾಮನಗರ ವೃತ್ತ, ರಾಮನಗರ 


| ಟಿ . ಪಿ . ಸುಜಿತ್ , 
ಸಹಾಯಕ ಔಷಧ ನಿಯಂತ್ರಕರು, 
ಚಿತ್ರದುರ್ಗ ವೃತ್ತ, ಚಿತ್ರದುರ್ಗ 


ಸಹಾಯಕ ಔಷಧ ನಿಯಂತ್ರಕರು - 1, 
ಸಹಾಯಕ ಔಷಧ ನಿಯಂತ್ರಕರ 
ಕಛೇರಿ, 
ಬೆಂಗಳೂರು ವೃತ್ತ- 6, ಬೆಂಗಳೂರು 


ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಪ್ರಭಾರವನ್ನು ಶ್ರೀ ಎಸ್ . ನಾಗರಾಜ, ಸಹಾಯಕ 
ಔಷಧ ನಿಯಂತ್ರಕರು , ಮೈಸೂರು ವೃತ್ತ -1 ಇವರಿಗೆ 
ವಹಿಸಿಕೊಟ್ಟು, ತದನಂತರ ಶ್ರೀ ಪಿ. ರಮೇಶ್, 
ಸಹಾಯಕ ಔಷಧ ನಿಯಂತ್ರಕರು - 2 , ಕೇಂದ್ರ 
ಕಛೇರಿ, ಇವರು ಪ್ರಭಾರವಾಗಿ ಹೊಂದಿರುವ 
ರಾಮನಗರ ವೃತ್ತದ ಸಹಾಯಕ ಔಷಧ 
ನಿಯಂತ್ರಕರ ಹುದ್ದೆಯ ಪ್ರಭಾರವನ್ನು 
ವಹಿಸಿಕೊಳ್ಳುವುದು, 
ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಪ್ರಭಾರವನ್ನು ಶ್ರೀ ಸಿ. ಕುಮಾರ್ , ಸಹಾಯಕ 
ಔಷಧ ನಿಯಂತ್ರಕರು, ದಾವಣಗೆರೆ ವೃತ್ತ, ಇವರಿಗೆ 
ಹಾಗೂ ರಾಯಚೂರು ವೃತ್ತದ ಸಹಾಯಕ ಔಷಧ 
ನಿಯಂತ್ರಕರ ಹುದ್ದೆಗಳ ಹೆಚ್ಚುವರಿ ಪ್ರಭಾರವನ್ನು 
ಶ್ರೀ ಎನ್. ಕೃಷ್ಣಾರೆಡ್ಡಿ, ಸಹಾಯಕ ಔಷಧ 
ನಿಯಂತ್ರಕರು , ಇವರಿಗೆ ವಹಿಸಿಕೊಟ್ಟು, ತದನಂತರ 
ಶ್ರೀ ಕೆಂಪಯ್ಯ ಸುರೇಶ್, ಸಹಾಯಕ ಔಷಧ 
ನಿಯಂತ್ರಕರು, ಬೆಂಗಳೂರು ವೃತ್ತ -4 ಇವರು 
ಅಧಿಕ ಪ್ರಭಾರವಾಗಿ ಹೊಂದಿರುವ ಬೆಂಗಳೂರು 
ವೃತ್ತ - 6ರ ಸಹಾಯಕ ಔಷಧ ನಿಯಂತ್ರಕರು -1 
ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವುದು. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


೧೭೧೫ 


ಕ್ರಮ 
ಸಂಖ್ಯೆ 


ವರ್ಗಾವಣೆ ಮೇರೆಗೆ ಸ್ಥಳನಿಯುಕ್ತಿಗೊಂಡ | 

ಕಛೇರಿ ಹಾಗೂ ಪದನಾಮ 


ಪ್ರಭಾರ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ 

ಬಗ್ಗೆ 


ಅಧಿಕಾರಿಯ ಹೆಸರು ಹಾಗೂ ಕಾರ್ಯ 

ನಿರ್ವಹಣಾ ಸ್ಥಳ 

ಶ್ರೀ /ಶ್ರೀಮತಿ 
ಗೋಣಿ ಫಕ್ಕೀರಪ್ಪ, 
ಸಹಾಯಕ ಔಷಧ ನಿಯಂತ್ರಕರು -1, 
ಬೆಂಗಳೂರು ವೃತ್ತ- 5, ಬೆಂಗಳೂರು 


3. 


ಸಹಾಯಕ ಔಷಧ ನಿಯಂತ್ರಕರು - 1, 
ಸಹಾಯಕ ಔಷಧ ನಿಯಂತ್ರಕರ 
ಕಛೇರಿ, 
ಬೆಂಗಳೂರು ವೃತ್ತ -3, ಬೆಂಗಳೂರು 


4 , 


ಜಿ. ವಿ . ನಾರಾಯಣ ರೆಡ್ಡಿ 
ಸಹಾಯಕ ಔಷಧ ನಿಯಂತ್ರಕರು -1, 
ಬೆಂಗಳೂರು ವೃತ್ತ -1, ಬೆಂಗಳೂರು 


ಸಹಾಯಕ ಔಷಧ ನಿಯಂತ್ರಕರು - 1, 
ಸಹಾಯಕ ಔಷಧ ನಿಯಂತ್ರಕರ 
ಕಛೇರಿ, 


ಬೆಂಗಳೂರು ವೃತ್ತ- 5 , ಬೆಂಗಳೂರು 


5 , 


ಸಂಗಣ್ಣ ಎಸ್. ಶೀಳಿ, 
ಸಹಾಯಕ ಔಷಧ ನಿಯಂತ್ರಕರು, ಗದಗ 
ವೃತ್ತ, ಗದಗ 


ಸಹಾಯಕ ಔಷಧ ನಿಯಂತ್ರಕರು - 2 , 
ಸಹಾಯಕ ಔಷಧ ನಿಯಂತ್ರಕರ 
ಕಛೇರಿ, 


ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಪ್ರಭಾರವನ್ನು ಹಾಗೂ ಸಹಾಯಕ ಔಷಧ 
ನಿಯಂತ್ರಕರು -2 , ಹುದ್ದೆಯ ಹೆಚ್ಚುವರಿ 
ಪ್ರಭಾರವನ್ನು ಶ್ರೀ ಜಿ. ವಿ. ನಾರಾಯಣ ರೆಡ್ಡಿ, 
ಸಹಾಯಕ ಔಷಧ ನಿಯಂತ್ರಕರು, ಇವರಿಗೆ 
ವಹಿಸಿಕೊಟ್ಟು, ತದನಂತರ ಶ್ರೀ ಪಿ. ರಮೇಶ್, 
ಸಹಾಯಕ ಔಷಧ ನಿಯಂತ್ರಕರು - 2, ಕೇಂದ್ರ 
ಕಛೇರಿರವರು ಅಧಿಕ ಪ್ರಭಾರವಾಗಿ ಹೊಂದಿರುವ 
ಬೆಂಗಳೂರು ವೃತ್ತ - 3ರ ಸಹಾಯಕ ಔಷಧ 
ನಿಯಂತ್ರಕರು -1 ಮತ್ತು 2 ಹುದ್ದೆಯ ಪ್ರಭಾರವನ್ನು 
ವಹಿಸಿಕೊಳ್ಳುವುದು. 
ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಪ್ರಭಾರವನ್ನು ಶ್ರೀ ಕೆ.ಎಸ್. ಮಲ್ಲಿಕಾರ್ಜುನ, 
ಸಹಾಯಕ ಔಷಧ ನಿಯಂತ್ರಕರು - 2, ಬೆಂಗಳೂರು 
ವೃತ್ತ -1 ಇವರಿಗೆ ವಹಿಸಿಕೊಟ್ಟು, ತದನಂತರ 
ಶ್ರೀ ಗೋಣಿ ಫಕ್ಕೀರಪ್ಪ ರವರಿಂದ ಬೆಂಗಳೂರು 
ವೃತ್ತ -5ರ ಸಹಾಯಕ ಔಷಧ ನಿಯಂತ್ರಕರು- 1 
ಮತ್ತು 2 ಹುದ್ದೆಗಳ ಪ್ರಭಾರವನ್ನು 
ವಹಿಸಿಕೊಳ್ಳುವುದು . 
ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಪ್ರಭಾರವನ್ನು ಶ್ರೀ ಕೆ. ನಾಗರಾಜ್ , ಸಹಾಯಕ 
ಔಷಧ ನಿಯಂತ್ರಕರು, ಹಾವೇರಿ ವೃತ್ತ ಇವರಿಗೆ 
ವಹಿಸಿಕೊಟ್ಟು, ತದನಂತರ ಶ್ರೀ ರಮಾಕಾಂತ್ 
ಆರ್. ಕುಂಠ ರವರು ಅಧಿಕ ಪ್ರಭಾರವಾಗಿ 
ಹೊಂದಿರುವ ಸಹಾಯಕ ಔಷಧ ನಿಯಂತ್ರಕರು - 2 
ಧಾರವಾಡ ವೃತ್ತ, ಹುಬ್ಬಳ್ಳಿ ಹುದ್ದೆಯ ಪ್ರಭಾರವನ್ನು 
ವಹಿಸಿಕೊಳ್ಳುವುದು. 
ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಪ್ರಭಾರವನ್ನು ಶ್ರೀಮತಿ ಗೀತಾಕುಮಾರಿ ದಾಸ್, 
ಸಹಾಯಕ ಔಷಧ ನಿಯಂತ್ರಕರು, ಕೊಡಗು ವೃತ್ತ, 
ಮಡಿಕೇರಿ ಇವರಿಗೆ ವಹಿಸಿಕೊಟ್ಟು, ತದನಂತರ 
ಶ್ರೀ ಕೆಂಪಯ್ಯ ಸುರೇಶ್, ಸಹಾಯಕ ಔಷಧ 
ನಿಯಂತ್ರಕರು -1, ಬೆಂಗಳೂರು ವೃತ್ತ- 4 ರವರು 
ಅಧಿಕ ಪ್ರಭಾರವಾಗಿ ಹೊಂದಿರುವ ಬೆಂಗಳೂರು 
ವೃತ್ತ -6ರ ಸಹಾಯಕ ಔಷಧ ನಿಯಂತ್ರಕರು- 2 
ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವುದು. 
ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಪ್ರಭಾರವನ್ನು ಶ್ರೀ ಗೋಪಾಲರಾವ್ ಹೆಚ್. 
ಭಂಡಾರೆ, ಸಹಾಯಕ ಔಷಧ ನಿಯಂತ್ರಕರು - 2 , 
ಗುಲ್ಬರ್ಗಾ ವೃತ್ತ ಇವರಿಗೆ ವಹಿಸಿಕೊಟ್ಟು, 
ತದನಂತರ ಶ್ರೀ ರಾಜಶೇಖರ್ ಮಲ್ಲಿ ರವರು 
ಅಧಿಕ ಪ್ರಭಾರವಾಗಿ ಹೊಂದಿರುವ ಬೆಳಗಾಂ 
ವೃತ್ತದ ಸಹಾಯಕ ಔಷಧ ನಿಯಂತ್ರಕರು -2 
ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವುದು. 


ಧಾರವಾಡ ವೃತ್ತ, ಹುಬ್ಬಳ್ಳಿ 


ಕೆ.ಎಸ್ . ನಾಗಜ್ಯೋತಿ 
ಸಹಾಯಕ ಔಷಧ ನಿಯಂತ್ರಕರು , 
ಮಂಡ್ಯ ವೃತ್ತ, ಮಂಡ್ಯ 


ಸಹಾಯಕ ಔಷಧ ನಿಯಂತ್ರಕರು - 2 , 
ಸಹಾಯಕ ಔಷಧ ನಿಯಂತ್ರಕರ 
ಕಛೇರಿ, 
ಬೆಂಗಳೂರು ವೃತ್ತ- 6, ಬೆಂಗಳೂರು 


7 . 


ಎಸ್ . ವಿ . ರಘುರಾಂ 
ಸಹಾಯಕ ಔಷಧ ನಿಯಂತ್ರಕರು , 
ಬೀದರ್ ವೃತ್ತ, ಬೀದರ್ 


ಸಹಾಯಕ ಔಷಧ ನಿಯಂತ್ರಕರು - 2 , 
ಸಹಾಯಕ ಔಷಧ ನಿಯಂತ್ರಕರ 
ಕಛೇರಿ, 
ಬೆಳಗಾಂ ವೃತ್ತ, ಬೆಳಗಾಂ 


೧೭೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೩ 


ಕ್ರಮ 
ಸಂಖ್ಯೆ 


ವರ್ಗಾವಣೆ ಮೇರೆಗೆ ಸ್ಥಳನಿಯುಕ್ತಿಗೊಂಡ | ಪ್ರಭಾರ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ 
* ಕಛೇರಿ ಹಾಗೂ ಪದನಾಮ 


ಬಗ್ಗೆ 


ಅಧಿಕಾರಿಯ ಹೆಸರು ಹಾಗೂ ಕಾರ್ಯ 

ನಿರ್ವಹಣಾ ಸ್ಥಳ 

ಶ್ರೀ /ಶ್ರೀಮತಿ 
ಜೆ. ಭಾಸ್ಕರನ್ 
ಸಹಾಯಕ ಔಷಧ ನಿಯಂತ್ರಕರು , 
ತುಮಕೂರು ವೃತ್ತ, ತುಮಕೂರು 


ಜಿ. ಪಿ . ರವಿಪ್ರಸಾದ್ 
ಸಹಾಯಕ ಔಷಧ ನಿಯಂತ್ರಕರು -1, 
ಬಿಜಾಪುರ ವೃತ್ತ, ಬಿಜಾಪುರ 


ಸಹಾಯಕ ಔಷಧ ನಿಯಂತ್ರಕರು- 2 , | ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಸಹಾಯಕ ಔಷಧ ನಿಯಂತ್ರಕರ ಪ್ರಭಾರವನ್ನು ಶ್ರೀ ಪಿ. ರಮೇಶ್, ಸಹಾಯಕ 
ಕಛೇರಿ, 

ಔಷಧ ನಿಯಂತ್ರಕರು - 2 , ಕೇಂದ್ರ ಕಛೇರಿ ಇವರಿಗೆ 
ಬೆಂಗಳೂರು ವೃತ್ತ- 4, ಬೆಂಗಳೂರು 

ವಹಿಸಿಕೊಟ್ಟು, ತದನಂತರ ಶ್ರೀ ಕೆಂಪಯ್ಯ ಸುರೇಶ್ 
ರವರು ಅಧಿಕ ಪ್ರಭಾರವಾಗಿ ಹೊಂದಿರುವ 
ಬೆಂಗಳೂರು ವೃತ್ತ - 4ರ ಸಹಾಯಕ ಔಷಧ 
ನಿಯಂತ್ರಕರು -2 ಹುದ್ದೆಯ ಪ್ರಭಾರವನ್ನು 

ವಹಿಸಿಕೊಳ್ಳುವುದು. 
ಸಹಾಯಕ ಔಷಧ ನಿಯಂತ್ರಕರು - 1, ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಸಹಾಯಕ ಔಷಧ ನಿಯಂತ್ರಕರ ಪ್ರಭಾರವನ್ನು ಶ್ರೀ ಅಣ್ಣಾರಾವ್ ಕೆ. ನಾಯಕ್, 
ಕಛೇರಿ, 

ಔಷಧ ಪರಿವೀಕ್ಷಕರು -1, ಬಿಜಾಪುರ ವೃತ್ತ ಇವರಿಗೆ 
ಬಾಗಲಕೋಟೆ ವೃತ್ತ, ಬಾಗಲಕೋಟೆ 

ವಹಿಸಿಕೊಟ್ಟು, ತದನಂತರ ಶ್ರೀ ರಾಜಶೇಖರ ಮಲ್ಲಿ, 
ಸಹಾಯಕ ಔಷಧ ನಿಯಂತ್ರಕರು -1, ಬೆಳಗಾಂ 
ವೃತ್ತ ಇವರು ಅಧಿಕ ಪ್ರಭಾರವಾಗಿ ಹೊಂದಿರುವ 
ಬಾಗಲಕೋಟೆ ವೃತ್ತದ ಸಹಾಯಕ ಔಷಧ 
ನಿಯಂತ್ರಕರು- 1 ಮತ್ತು 2 ಹುದ್ದೆಗಳ ಪ್ರಭಾರವನ್ನು 

ವಹಿಸಿಕೊಳ್ಳುವುದು. 
ಸಹಾಯಕ ಔಷಧ ನಿಯಂತ್ರಕರು- 1, ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಸಹಾಯಕ ಔಷಧ ನಿಯಂತ್ರಕರ ಪ್ರಭಾರವನ್ನು ಶ್ರೀ ಕೆ. ಮಂಜುನಾಥ, ಔಷಧ 
ಕಛೇರಿ, 

ಪರಿವೀಕ್ಷಕರು, ಕೊಪ್ಪಳ ವೃತ್ತ ಇವರಿಗೆ 
ಬಳ್ಳಾರಿ ವೃತ್ತ, ಬಳ್ಳಾರಿ 

ವಹಿಸಿಕೊಟ್ಟು, ತದನಂತರ ತಾವು ಅಧಿಕ 
ಪ್ರಭಾರವಾಗಿ ನಿರ್ವಹಿಸುತ್ತಿರುವ ಬಳ್ಳಾರಿ ವೃತ್ತದ 
ಸಹಾಯಕ ಔಷಧ ನಿಯಂತ್ರಕರು -1 ಹುದ್ದೆಯಲ್ಲಿ 

ಸ್ಥಾನಪನ್ನರಾಗಿ ಮುಂದುವರೆಯುವುದು. 
ಸಹಾಯಕ ಔಷಧ ನಿಯಂತ್ರಕರು - 2 , | ಸದರಿ ಅಧಿಕಾರಿಯವರು ಅವರ ಹಾಲಿ ಹುದ್ದೆಯ 
ಸಹಾಯಕ ಔಷಧ ನಿಯಂತ್ರಕರ ಪ್ರಭಾರವನ್ನು ಶ್ರೀ ಅಜಯರಾಜ್ ಡಿ. ಷಾ , 
ಕಛೇರಿ, 

ಸಹಾಯಕ ಔಷಧ ನಿಯಂತ್ರಕರು ( ಸ್ವ. ಪ್ರ.), ಹಾಸನ 
ಬೆಂಗಳೂರು ವೃತ್ತ- 5 , ಬೆಂಗಳೂರು 

ವೃತ್ತ ಇವರಿಗೆ ವಹಿಸಿಕೊಟ್ಟು, ತದನಂತರ 
ಶ್ರೀ ಜಿ. ವಿ. ನಾರಾಯಣರೆಡ್ಡಿ ರವರು ಅಧಿಕ 
ಪ್ರಭಾರವಾಗಿ ಹೊಂದಿರುವ ಬೆಂಗಳೂರು ವೃತ್ತ - 5ರ 
ಸಹಾಯಕ ಔಷಧ ನಿಯಂತ್ರಕರು - 2 ಹುದ್ದೆಯ 
ಪ್ರಭಾರವನ್ನು ವಹಿಸಿಕೊಳ್ಳುವುದು . 


10 . 


ಎನ್. ಕೃಷ್ಣಾರೆಡ್ಡಿ 
ಸಹಾಯಕ ಔಷಧ ನಿಯಂತ್ರಕರು, 
ಕೊಪ್ಪಳ ವೃತ್ತ, ಕೊಪ್ಪಳ 


ಬಸವರಾಜ್ ಆಸಂಗಿ, 
ಸಹಾಯಕ ಔಷಧ ನಿಯಂತ್ರಕರು , 
ಚಿಕ್ಕಮಗಳೂರು ವೃತ್ತ, ಚಿಕ್ಕಮಗಳೂರು 


ಶ್ರೀ ಎನ್. ಕೃಷ್ಣಾರೆಡ್ಡಿ, ಸಹಾಯಕ ಔಷಧ ನಿಯಂತ್ರಕರು -1, ಬಳ್ಳಾರಿ ವೃತ್ತ ರವರು ಶ್ರೀ ಕೆ. ಮಂಜುನಾಥ್, ಔಷಧ ಪರಿವೀಕ್ಷಕರು -1, ಕೊಪ್ಪಳ 
ವೃತ್ತ ರವರಿಂದ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಯ ಪ್ರಭಾರವನ್ನು ಪುನಃ ವಹಿಸಿಕೊಂಡು, ಸಹಾಯಕ ಔಷಧ ನಿಯಂತ್ರಕರು -2 ಬಳ್ಳಾರಿ ವೃತ್ತ 
ಹಾಗೂ ಸಹಾಯಕ ಔಷಧ ನಿಯಂತ್ರಕರು -1 ಮತ್ತು 2 , ರಾಯಚೂರು ವೃತ್ತ ಹುದ್ದೆಗಳ ಪ್ರಭಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ತಮ್ಮ ಹಾಲಿ ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದಲ್ಲಿ ನಿರ್ವಹಿಸತಕ್ಕದ್ದು. 

ಶ್ರೀ ಎಸ್. ನಾಗರಾಜ್, ಶ್ರೀ ಸಿ. ಕುಮಾರ್, ಶ್ರೀ ಗೋಣಿ ಫಕ್ಕೀರಪ್ಪ , ಶ್ರೀ ಕೆ.ಎಸ್. ಮಲ್ಲಿಕಾರ್ಜುನ, ಶ್ರೀ ಕೆ. ನಾಗರಾಜ್ , ಶ್ರೀಮತಿ ಗೀತಾಕುಮಾರಿ 
ದಾಸ್, ಶ್ರೀ ಗೋಪಾಲರಾವ್ ಹೆಚ್ . ಭಂಡಾರೆ, ಶ್ರೀ ಪಿ . ರಮೇಶ್, ಶ್ರೀ ಜಿ. ಪಿ. ರವಿಪ್ರಸಾದ್, ಶ್ರೀ ಅಣ್ಣಾರಾವ್ ಕೆ. ನಾಯಕ್, ಶ್ರೀ ಅಜಯರಾಜ್ ಡಿ . ಷಾ 
ರವರು ಕ್ರಮವಾಗಿ, ತಾವು ವಹಿಸಿಕೊಂಡಿರುವ ಮೈಸೂರು ವೃತ್ತ- 2 , ಚಿತ್ರದುರ್ಗ ವೃತ್ತ, ಬೆಂಗಳೂರು ವೃತ್ತ- 3, ಬೆಂಗಳೂರು ವೃತ್ತ-1, ಗದಗ ವೃತ್ತ, ಮಂಡ್ಯ 
ವೃತ್ತ, ಬೀದರ್‌ ವೃತ್ತ, ತುಮಕೂರು ವೃತ್ತ, ಬಾಗಲಕೋಟೆ ವೃತ್ತ, ಬಿಜಾಪುರ ವೃತ್ತ ಹಾಗೂ ಚಿಕ್ಕಮಗಳೂರು ವೃತ್ತಗಳ ಸಹಾಯಕ ಔಷಧ ನಿಯಂತ್ರಕರ 
ಹುದ್ದೆಗಳನ್ನು ತಮ್ಮ ಹಾಲಿ ಹುದ್ದೆಯ ಕರ್ತವ್ಯಗಳೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಸಮವರ್ತಿ ಪ್ರಭಾರದ ಮೇರೆಗೆ ನಿರ್ವಹಿಸತಕ್ಕದ್ದು. 

ಈ ಎಲ್ಲಾ ಅಧಿಕಾರಿಗಳು ತಮ್ಮ ಹುದ್ದೆಯ ಪ್ರಭಾರವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಹಿಸಿಕೊಡುವ ಹಾಗೂ ವಹಿಸಿಕೊಳ್ಳುವ ಪ್ರಕ್ರಿಯೆಯನ್ನು 
ಮುಗಿಸತಕ್ಕದ್ದು ಹಾಗೂ ತಮ್ಮ ಬಳಿ ಇರುವ ಯಾವುದೇ ತನಿಖಾ ಕಡತಗಳನ್ನು , ವಶಪಡಿಸಿಕೊಂಡ ದಾಖಲೆ, ಮುದ್ದೆಮಾಲ್ ಇತ್ಯಾದಿಗಳನ್ನು 2 -3 ದಿನಗಳಲ್ಲಿ 
ಎಲ್ಲಾ ವಿವರಗಳೊಂದಿಗೆ ಹಸ್ತಾಂತರಿಸಿ, ವರದಿಯನ್ನು ಕೇಂದ್ರ ಕಛೇರಿಗೆ ಸಲ್ಲಿಸಲು ಆದೇಶಿಸಿದೆ . 


ಔಷಧ ನಿಯಂತ್ರಕರು 


PR. 524 
Sc - 25 


ಭಾಗ ೩ 


೧೭೧೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

ಔಷಧ ನಿಯಂತ್ರಣ ಇಲಾಖೆ 
ಕರ್ನಾಟಕ ರಾಜ್ಯದ ಔಷಧ ನಿಯಂತ್ರಕರ ಕಛೇರಿ, ಅರಮನೆ ರಸ್ತೆ, ಬೆಂಗಳೂರು-560001 

ಕಛೇರಿ ಆದೇಶ ಸಂಖ್ಯೆ : ಔನಿಇ/ 333/ಸಿಬ್ಬಂದಿ/ 2011 - 12 , ದಿನಾಂಕ: 04 - 01 -2014 
ವಿಷಯ : ಔಷಧ ನಿಯಂತ್ರಣ ಇಲಾಖೆಯ ಅಮಲುಜಾರಿ ವ್ಯವಸ್ಥೆಯನ್ನು ಬಲಗೊಳಿಸಲು ಅಗತ್ಯವಿರುವ 

ಹೆಚ್ಚುವರಿ ಹುದ್ದೆಗಳ ಸೃಜನೆ ಬಗ್ಗೆ . 
ಉಲ್ಲೇಖ: (1) ಕಛೇರಿ ಆದೇಶ ಸಂಖ್ಯೆ : ಔನಿಇ 703/ ಸಿಬ್ಬಂದಿ/2012 -13, ದಿನಾಂಕ 11- 11 -2013 . 

(2) ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 142 ಐಎಂಎಂ 2011, ದಿನಾಂಕ 13 -12 -2013. 


ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ( 2) ರ ಸರ್ಕಾರದ ಆದೇಶದ ಅನುಬಂಧ- IIIರಲ್ಲಿ, ಔಷಧ ನಿಯಂತ್ರಣ 
ಇಲಾಖೆಯ ಅಮಲುಜಾರಿ ವಿಭಾಗವನ್ನು ಅಮೂಲಾಗ್ರವಾಗಿ ಪುನರಚಿಸುವ ಸಂಬಂಧ ಕೇಂದ್ರ ಕಛೇರಿಯಲ್ಲಿ ಖಾಲಿ ಇದ್ದ ಕೆಳಕಂಡ ಹುದ್ದೆಗಳನ್ನು 
ಸ್ಥಳಾಂತರಿಸಲಾಗಿದೆ. 


ಕ್ರಮ 


ಪದನಾಮ 


ಹುದ್ದೆಗಳ ಸಂಖ್ಯೆ 


ಪ್ರಸ್ತುತ ಕಛೇರಿ 


ಸ್ಥಳಾಂತರಿಸಲಾದ ಕಛೇರಿ 


ಷರಾ 


ಸಂಖ್ಯೆ 


1. 


ಕೇಂದ್ರ ಕಛೇರಿ 


ಖಾಲಿ ಹುದ್ದೆ 


ಉಪ ಔಷಧ 
ನಿಯಂತ್ರಕರು 


ಉಪ ಔಷಧ ನಿಯಂತ್ರಕರ 
ಪ್ರಾದೇಶಿಕ ಕಛೇರಿ, 
ಬೆಂಗಳೂರು 
ಸಹಾಯಕ ಔಷಧ 
ನಿಯಂತ್ರಕರ ಕಛೇರಿ, 
ಮಂಡ್ಯ ವೃತ್ತ, ಮಂಡ್ಯ 


2 . 


ಕೇಂದ್ರ ಕಛೇರಿ 


ಪ್ರಥಮ ದರ್ಜೆ 
ಸಹಾಯಕರು 


ಖಾಲಿ ಹುದ್ದೆ 


01 


| 


ಕೇಂದ್ರ ಕಛೇರಿ 


ಖಾಲಿ ಹುದ್ದೆ 


ಉಪ ಔಷಧ ನಿಯಂತ್ರಕರ 
ಪ್ರಾದೇಶಿಕ ಕಛೇರಿ, 
ತುಮಕೂರು 
( ಮರುಪದನಾಮೀಕರಿಸಿದ 
ನಂತರದ ಕಛೇರಿ 
ಪದನಾಮ ) 


01 


| 


ಕೇಂದ್ರ ಕಛೇರಿ 


ಖಾಲಿ ಹುದ್ದೆ 


ಉಪ ಔಷಧ ನಿಯಂತ್ರಕರ 
ಪ್ರಾದೇಶಿಕ ಕಛೇರಿ, 
ಬೆಳಗಾಂ 
( ಮರುಪದನಾಮೀಕರಿಸಿದ 
ನಂತರದ ಕಛೇರಿ 
ಪದನಾಮ ) 
ಸಹಾಯಕ ಔಷಧ 
ನಿಯಂತ್ರಕರ ಪ್ರಾದೇಶಿಕ 
ಕಛೇರಿ, ಬೀದರ್ ವೃತ್ತ, 
ಬೀದರ್‌ 


ಕೇಂದ್ರ ಕಛೇರಿ 


ಖಾಲಿ ಹುದ್ದೆ 


5 , 


02 


ಕೇಂದ್ರ ಕಛೇರಿ 


ಖಾಲಿ ಹುದ್ದೆಗಳು 


ದ್ವಿತೀಯ ದರ್ಜೆ 
ಸಹಾಯಕರು 


ಉಪ ಔಷಧ ನಿಯಂತ್ರಕರ 
ಪ್ರಾದೇಶಿಕ ಕಛೇರಿ, 
ಬೆಂಗಳೂರು 


ಆದುದರಿಂದ, ಉಲ್ಲೇಖ (3) ರ ಆದೇಶದ ಮೇರೆಗೆ ಶ್ರೀ ಆರ್ . ವೆಂಕಟೇಶ ರೆಡ್ಡಿ , ಸಹಾಯಕ ಔಷಧ ನಿಯಂತ್ರಕರು, ಚಿಕ್ಕಬಳ್ಳಾಪುರ 
ವೃತ್ತ , ಚಿಕ್ಕಬಳ್ಳಾಪುರ ರವರಿಗೆ ವಹಿಸಲಾಗಿದ್ದ ಕೇಂದ್ರ ಕಛೇರಿಯ ಉಪ ಔಷಧ ನಿಯಂತ್ರಕರ ಹುದ್ದೆಯ ಅಧಿಕ ಪ್ರಭಾರವನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ರದ್ದುಗೊಳಿಸಿದೆ. 

ಶ್ರೀ ಆರ್. ವೆಂಕಟೇಶ ರೆಡ್ಡಿ ರವರು ತಮ್ಮ ವಶದಲ್ಲಿರುವ ಕಡತ/ ದಾಖಲೆ/ ಮುದ್ದೆಮಾಲು ಇತ್ಯಾದಿಗಳನ್ನು ಶ್ರೀ ವಿ .ಎಲ್. ಹಂಬ‌, ಉಪ ಔಷಧ 
ನಿಯಂತ್ರಕರು, ಕೇಂದ್ರ ಕಛೇರಿ, ಬೆಂಗಳೂರು ರವರ ವಶಕ್ಕೆ ಒಪ್ಪಿಸಿ, ಉಪ ಔಷಧ ನಿಯಂತ್ರಕರ ಹುದ್ದೆಯ ಕರ್ತವ್ಯದಿಂದ ಬಿಡುಗಡೆ ಹೊಂದುವಂತೆ ಹಾಗೂ 
ಉಪ ಔಷಧ ನಿಯಂತ್ರಕರ ಆಪ್ತ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀಮತಿ ಅನಿತಾ ಸಂಡೂರ್ ರವರು ಮುಂದಿನ ಆದೇಶದವರೆಗೆ ಔಷಧ 
ನಿಯಂತ್ರಕರ ಆಪ್ತ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತೆ ಆದೇಶಿಸಿದೆ. 
PR . 525 

ರಘುರಾಮ ಭಂಡಾರಿ, 
SC. 50 

ಔಷಧ ನಿಯಂತ್ರಕರು ( ಪ್ರಭಾರ) 


೧೭೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

ಭಾಗ ೩ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 206 ಎಲ್‌ಜಿಬಿ 2013, ಬೆಂಗಳೂರು, ದಿನಾಂಕ: 02ನೇ ಜೂನ್, 2014 

ನಮೂನೆ29 
68ನೇ ಪ್ರಕರಣದ (5 ) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (5) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಸದರಿ ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ: 16 - 12 - 2010ರ 
ಸಂಖ್ಯೆ : ಎಲ್‌ಎನ್‌ಡಿ/ಸಿಆ‌94/09 - 10, ಕ್ರಮಸಂಖ್ಯೆಯ ಅಧಿಸೂಚನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ 
ಪಡಿಸಿದ ಬಿ - ಖರಾಬು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲೆಗಳನ್ನು ಮತ್ತು ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಜಿಲ್ಲೆ ರವರ ವರದಿಯನ್ನು ರಾಜ್ಯ ಸರ್ಕಾರವು ಪರಿಶೀಲಿಸಿದ ತರುವಾಯ ಸರ್ಕಾರಿ ಬಿ - ಖರಾಬು ಜಮೀನಿನ ಮೇಲಣ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ 
ಎಲ್ಲಾ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 
ಜಮೀನು ಇರುವ ಗ್ರಾಮ 

ಬಿಳಿಶಿವಾಲೆ, ಬಿದರಹಳ್ಳಿ ಹೋಬಳಿ 
ತಾಲ್ಲೂಕು 

ಬೆಂಗಳೂರು ಪೂರ್ವ ತಾಲ್ಲೂಕು 


من 


ಬೆಂಗಳೂರು ನಗರ 


ಸದರಿ ಭಾಗದ ವರ್ಣನೆ 


ಸರ್ವೆನಂಬರ್ & ಸರಿಸುಮಾರು ವಿಸ್ತೀರ್ಣ 


ಮೇರೆಗಳು 


ಸ. ನಂ .138ರ ಮಧ್ಯಭಾಗದಲ್ಲಿ ಹಾದುಹೋಗುವ 
ಹದ್ದುಗಿಡದ ಓಣಿ 0 - 28 ಗುಂಟೆ 
| ಸ. ನಂ .138ರಲ್ಲಿ 0 - 28 ಗುಂಟೆ 
ಪೂರ್ವಕ್ಕೆ ಸ. ನಂ .3ರ ಜಮೀನು 
ಪಶ್ಚಿಮಕ್ಕೆ : ರಸ್ತೆ 
ಉತ್ತರಕ್ಕೆ : ರಸ್ತೆ 
ದಕ್ಷಿಣಕ್ಕೆ : ಸ. ನಂ . 38ರ ಉಳಿಕೆ ಜಮೀನು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಉಮಾದೇವಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 1) 


PR: 444 
S. C .100 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 09 ಎಲ್‌ಆರ್‌ಎಂ 2013 , ಬೆಂಗಳೂರು, ದಿನಾಂಕ: 13ನೇ ಜೂನ್, 2014 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು, ಇವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲ್ಲೂಕು, ಸಾಸಲು 
ಹೋಬಳಿ, ಆರೂಡಿ ಗ್ರಾಮದ ವಿವಿಧ ಸರ್ವೆ ನಂಬರುಗಳಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುತ್ತಿರುವ ಕಸವನ್ನು 
ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಸಲುವಾಗಿ ಮತ್ತು ಘನತ್ಯಾಜ್ಯ ನಿರ್ವಹಣೆ ಸ್ಥಾವರ ಸ್ಥಾಪಿಸುವ ಉದ್ದೇಶಕ್ಕಾಗಿ 476 ಎಕರೆ ಕೃಷಿ ಜಮೀನನ್ನು 
ಖರೀದಿಸಲು ಅನುಮತಿ ನೀಡುವಂತೆ ಶಿಫಾರಸ್ಸು ಮಾಡಿ, ಆಯುಕ್ತರು, ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಇವರ ಪತ್ರ ಸಂಖ್ಯೆ ಜಂ . ಆ.( ಆಸ್ತಿ)/ 
ಜೆಎಲ್‌ಸಿ/ಪಿಆರ್‌ /38/12 - 13 ದಿನಾಂಕ:28 - 01 - 2013ನ್ನು ಸಲ್ಲಿಸಿದ್ದರು. ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ 
1961ರ ಕಲಂ 109(1) ಮತ್ತು ಕರ್ನಾಟಕ ಭೂ ಸುಧಾರಣಾ ನಿಯಮಗಳು 1974ರ ನಿಯಮ 38 - ಬಿ ಮತ್ತು 38 - ಸಿ ರಲ್ಲಿನ ಷರತ್ತುಗಳನ್ನು 
ಪೂರೈಸಿರುವುದರಿಂದ , ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ63, 79ಎ , 79ಬಿ ಅಥವಾ 80ಕ್ಕೆ ವಿನಾಯಿತಿ ನೀಡಿ, ಕಲಂ 109 (1 ) 
ರಡಿ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಸರ್ಕಾರದ ಅನುಮತಿ ನೀಡಲಾಗಿದೆ: 
1. ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ ಜಮೀನನ್ನು ಎರಡು 

ವರ್ಷಗಳೊಳಗಾಗಿ ಉಪಯೋಗಿಸತಕ್ಕದ್ದು ಮತ್ತು ಆ ಬಗ್ಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 
ವಿನಾಯಿತಿ ಪಡೆದ ಪಾಲಿಕೆಯು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್ ಬ್ಯಾಂಕ್ ಅಥವಾ ಸಹಕಾರಿ, ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್ ಒಂದಕ್ಕೆ ಅಥವಾ ಕಂಪನಿ ಕಾಯ್ದೆ , 1956ರ ಕಲಂ 3ರಲ್ಲಿ ಹೇಳಿರುವಂತೆ ಶೇಕಡ 51 ಪೇಮ್ಸ್ ಆಫ್ ಷೇರು ಬಂಡವಾಳ ಹೊಂದಿದ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಆಗಸ್ಟ್ ೨೮, ೨೦೧೪ 


೧೭೧೯ 


ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ನಿಯಂತ್ರಿತ ಅಥವಾ ಎರಡರ ಹಿಡಿತ ಹೊಂದಿರುವ ಸರ್ಕಾರದ 
ಸಂಘ/ ಸಂಸ್ಥೆ ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ ಸದರಿ 

ಜಮೀನನ್ನು ನಿಗಧಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 
3. ಈ ಜಮೀನು ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರದ ಸಿ. ಡಿ. ಪಿ/ ಓ. ಡಿ. ಪಿ. ವ್ಯಾಪ್ತಿಯೊಳಗೆ ಬಂದರೆ , ಅದರಂತೆ ಅನುಮತಿ ಪಡೆದು 

ಉಪಯೋಗಿಸತಕ್ಕದ್ದು . 
ಈ ಅನುಮತಿಯು ಕರ್ನಾಟಕ ಭೂಸುಧಾರಣೆ ಅಧಿನಿಯಮ, 1961ರ ಕಲಂ 109ರನ್ವಯ ವಿನಾಯಿತಿ ಮಾತ್ರವಾಗಿರುತ್ತದೆ . ಬೇರೆ 

ಕಾನೂನುಗಳು /ಕಾಯ್ದೆಗಳು ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 
5. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿತಗೊಳ್ಳಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ , 1964ರ 

ಕಲಂ 95ರಂತೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯತಕ್ಕದ್ದು. 
6. ಪಾಲಿಕೆ ನಡೆಸುವ ಚಟುವಟಿಕೆಗಳು ಸ್ಥಳೀಯ ಕಾನೂನು, ಕರ್ನಾಟಕ ಮತ್ತು ಭಾರತ ಸರ್ಕಾರದ ಕಾನೂನುಗಳನ್ನು ಪಾಲಿಸತಕ್ಕದ್ದು . 

ಪ್ರಸ್ತಾಪಿತ ಜಮೀನುಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೊದಲು ಜಮೀನಿನ ವಿನ್ಯಾಸಕ್ಕೆ ನಗರ ಯೋಜನಾ 
ಇಲಾಖೆ/ ಅಭಿವೃದ್ಧಿ ಪ್ರಾಧಿಕಾರ / ಸ್ಥಳೀಯ ಪ್ರಾಧಿಕಾರಗಳಿಂದ ಅನುಮೋದನೆ ಪಡೆಯತಕ್ಕದ್ದು. 
ಈ ಮೇಲಿನ ಯಾವುದೇ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾಗಿರುವ ಅನುಮತಿಯನ್ನು ಕಾನೂನು ರೀತ್ಯ 
ರದ್ದುಪಡಿಸಲಾಗುವುದು ಮತ್ತು ಪ್ರಸ್ತಾಪಿತ ಭೂಮಿಯನ್ನು ಋಣಮುಕ್ತವಾಗಿ ಸರ್ಕಾರದಲ್ಲಿ ನಿಹಿತ ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಎಂ .ದಾಕ್ಷಾಯಣಮ್ಮ , 
PR: 445 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S . C. 20 

ಕಂದಾಯ ಇಲಾಖೆ ( ಭೂ ಸುಧಾರಣೆ) 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅ 228 ಮೈಅಪ್ರಾ 2014, ಬೆಂಗಳೂರು, ದಿನಾಂಕ: 12ನೇ ಜೂನ್, 2014 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ 5ರಡಿಯಲ್ಲಿ ಚನ್ನರಾಯಪಟ್ಟಣ ಸ್ಥಳೀಯ ಯೋಜನಾ ಪ್ರದೇಶದ 
ಹಾಲಿ ಭೂ ಉಪಯೋಗ ನಿರ್ಧರಣಾ ದಿನಾಂಕವನ್ನು ದಿನಾಂಕ: 18 -12 - 2013 ಎಂದು ನಿಗಧಿಪಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎಂ . ವಾಸುದೇವರಾವ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


PR : 453 
S . C . 50 


ಕಂದಾಯ ಸಚಿವಾಲಯ 


ಅಧಿಸೂಚನೆ - 1 
ಸಂಖ್ಯೆ: ಆರ್‌ಡಿ 99 ಎಲ್‌ಜಿಬಿ 2014 , ಬೆಂಗಳೂರು, ದಿನಾಂಕ 29ನೇ ಮೇ , 2014. 

ಕರ್ನಾಟಕ ಭೂಕಂದಾಯ ಕಾಯ್ದೆ 1964ರ ಕಲಂ 68( 1 ) 
ಹಾಗೂ ಕರ್ನಾಟಕ ಭೂಕಂದಾಯ ನಿಯಮ 1966ರ ನಿಯಮ 94ರ ಮೇರೆಗಿನ ಘೋಷಣೆ 


ಸರ್ಕಾರದ ಸ್ವತ್ತಾಗಿರುವ ಹಾಗೂ ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿದ ರಾಮನಗರ ಜಿಲ್ಲೆ, ರಾಮನಗರ ತಾಲ್ಲೂಕು, ಕಸಬಾ 
ಹೋಬಳಿಯ ಅರ್ಚಕರಹಳ್ಳಿ ಗ್ರಾಮದ ಸ. ನಂ .75ರಲ್ಲಿ 0 - 23 ಗುಂಟೆ ಬಿ ಖರಾಬು ಜಮೀನನ್ನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ 
ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ 68ನೇ ಪ್ರಕರಣದ (1) ನೇ ಉಪ- ಪ್ರಕರಣದಿಂದ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸದರಿ ಜಮೀನಿನ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಈ ಜಮೀನಿನ 
ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳುತಕ್ಕದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 

ಸಾರ್ವಜನಿಕ ಹಿತಾಸಕ್ತಿ ಹಕ್ಕಿನ ಜೊತೆಗೆ ಸದರಿ ಭಾಗವು ಸದರಿ ಭಾಗದಲ್ಲೇ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ 
ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಸಾರ್ವಜನಿಕ ಅಥವಾ ವ್ಯಕ್ತಿಯು ಈ 
ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು (90) ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿಯ ಅಥವಾ ಹಕ್ಕಿನ 
ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹೆಚ್ಚಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ 
ಕ್ಷೇಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು 
ಕ್ಷೇಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಜಿಲ್ಲಾಧಿಕಾರಿಗಳು ಪರಿಶೀಲಿಸತಕ್ಕದ್ದು. 


೧೭೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೩ 


ಜಮೀನು ಇರುವ ಗ್ರಾಮ 
ತಾಲ್ಲೂಕು 


ಸರ್ವೆ ನಂಬರ್‌ 
ಸದರಿ ಭಾಗದ ವರ್ಣನೆ 
ಸರಿಸುಮಾರು ವಿಸ್ತೀರ್ಣ 
ಮೇರೆಗಳು : 


ಅನುಸೂಚಿ 
ಅರ್ಚಕರಹಳ್ಳಿ ಗ್ರಾಮ , ಕಸಬಾ ಹೋಬಳಿ 
ರಾಮನಗರ ತಾಲ್ಲೂಕು 
ರಾಮನಗರ ಜಿಲ್ಲೆ 
ಸ. ನಂ . 75 
ಬಿ ಖರಾಬು 
ಒಟ್ಟು 0 -23 ಗುಂಟೆ 
ಪೂರ್ವಕ್ಕೆ : ಸ. ನಂ . 75 ರ ಉಳಿಕೆ 
ಪಶ್ಚಿಮಕ್ಕೆ : ಸ . ನಂ .75 ರ ಉಳಿಕೆ 
ಉತ್ತರಕ್ಕೆ : ಸ. ನಂ .74 ರ ಪ್ರದೇಶ 
ದಕ್ಷಿಣಕ್ಕೆ : ಸ. ನಂ .75 ರ ಉಳಿಕೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾದೇವಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 1) 


PR : 465 
S. C. 100 


ಪೊಲೀಸ್ ಇಲಾಖೆ 
ಪೊಲೀಸ್ ಕಮೀಷನರ್‌ರವರ ಕಛೇರಿ, ನಂ.1, ಇನ್‌ಫೆಂಟ್ರಿ ರಸ್ತೆ , ಬೆಂಗಳೂರು ನಗರ 

ಅಧಿಸೂಚನೆ 
ಸಂಖ್ಯೆ : ಸಿಬಿ/ 16 / ಡಿಸಿಪಿ/ ಸಂ . ಪೂ /2014 , ಬೆಂಗಳೂರು, ದಿನಾಂಕ: 27ನೇ ಜೂನ್, 2014 
ಬೆಂಗಳೂರು ನಗರ - ಹೈಗೌಂಡ್ಸ್ ಸಂಚಾರ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಬರುವ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ಟಿ. ಚೌಡಯ್ಯ ರಸ್ತೆ 
ಜಂಕ್ಷನ್‌ನಿಂದ ಬಾಳೇಕುಂದ್ರಿ ವೃತ್ತದ ಜಂಕ್ಷನ್‌ವರೆಗೆ Tender SURE Project ಕಾಮಗಾರಿಯನ್ನು M /S NAPC LTD ರವರು ನಡೆಸುತ್ತಿದ್ದು , ಇದರ ಎರಡನೆ 
ಹಂತವಾಗಿ ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ಅವಿನಾಶ್ ಪೆಟ್ರೋಲ್ ಬಂಕ್ ಜಂಕ್ಷನ್‌ನಿಂದ ( ಕನ್ನಿಂಗ್ ಹ್ಯಾಮ್ ರಸ್ತೆ ಮತ್ತು ಪ್ಯಾಲೆಸ್ ರಸ್ತೆ ಜಂಕ್ಷನ್ ) ಚಂದ್ರಿಕಾ 
ಹೋಟೇಲ್ ಜಂಕ್ಷನ್‌ವರೆಗೆ (ಕನ್ನಿಂಗ್ ಹ್ಯಾಮ್ ರಸ್ತೆ ಮತ್ತು ಮಿಲ್ಲರ್‌ ರಸ್ತೆ ಜಂಕ್ಷನ್) ಕನ್ನಿಂಗ್ ಹ್ಯಾಮ್ ರಸ್ತೆಯ ಎರಡು ಕಡೆ ಪಾದಚಾರಿ ರಸ್ತೆಗಳಿಗೆ 
ಹೊಂದಿಕೊಂಡಂತೆ ರಸ್ತೆ ಅಗೆದು ಕಾಮಗಾರಿ ನಡೆಸುವುದರಿಂದ ಈ ರಸ್ತೆಯಲ್ಲಿನ ವಾಹನ ಸಂಚಾರವನ್ನು ನಿರ್ಬಂಧಿಸುವ ಅವಶ್ಯಕತೆ ಇರುತ್ತದೆ. ಈ 
ರಸ್ತೆಯಲ್ಲಿನ ವಾಹನ ಸಂಚಾರವು ಬದಲಿ ರಸ್ತೆಗಳ ಮುಖಾಂತರ ಹಾದು ಹೋಗಬೇಕಾಗುತ್ತದೆ. ಈ ಕಾಮಗಾರಿಯು ಸುಮಾರು 3 ತಿಂಗಳುಗಳ ಕಾಲ 
ನಡೆಯುವುದರಿಂದ ವಾಹನಗಳ ಸುಗಮ ಸಂಚಾರಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಸಾರ್ವಜನಿಕರ ಸುರಕ್ಷತೆ ಹಾಗೂ ಸುಗಮ 

ದೃಷ್ಟಿಯಿಂದ ಈ ಕೆಳಕಂಡ ನಿರ್ಬಂಧನೆಗಳನ್ನು ಕಾಮಗಾರಿ ಮುಗಿಯುವ ತನಕ ವಿಧಿಸುವುದು ಅವಶ್ಯವೆಂದು ಕಂಡು ಬಂದಿರುತ್ತದೆ. 
ಆದ್ದರಿಂದ ಕಲಂ - 115 ಐ. ಎಂ . ವಿ ಕಾಯ್ದೆ 1988 ಹಾಗೂ ಕಲಂ -3 ಕರ್ನಾಟಕ ಟ್ರಾಫಿಕ್ ಕಂಟ್ರೋಲ್ ಆಕ್ಟ್ 1960ರ ಪ್ರಕಾರ ನನ್ನ ಅಧಿಕಾರದ 
ವ್ಯಾಪ್ತಿಯಲ್ಲಿರುವ ಅಧಿಕಾರವನ್ನು ಚಲಾಯಿಸಿ ರಾಘವೇಂದ್ರ ಔರಾದ್ಕರ್ ಐ . ಪಿ.ಎಸ್, ಪೊಲೀಸ್ ಆಯುಕ್ತರು, ಬೆಂಗಳೂರು ನಗರ ಆದ ನಾನು ಈ 
ಕೆಳಕಂಡಂತೆ ಸಂಚಾರ ನಿರ್ಬಂಧನೆಗಳನ್ನು ಕಾಮಗಾರಿ ಮುಗಿಯುವತನಕ ಆದೇಶಿಸಿರುತ್ತೇನೆ. 
( 01) ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ಅವಿನಾಶ್ ಪೆಟ್ರೋಲ್ ಬಂಕ್ ಜಂಕ್ಷನ್ ನಿಂದ ( ಪ್ಯಾಲೇಸ್ ರಸ್ತೆ ಜಂಕ್ಷನ್ ) ಚಂದ್ರಿಕಾ ಹೋಟೆಲ್ ಜಂಕ್ಷನ್‌ವರೆಗೆ 

( ಮಿಲ್ಲರ್‌ ರಸ್ತೆ ಜಂಕ್ಷನ್) ವರೆಗೆ ಇರುವ ನಿವಾಸಿಗಳ ಹಾಗೂ ಕಛೇರಿಗಳಿಗೆ ಹೋಗುವ ವಾಹನಗಳನ್ನು ಹೊರತುಪಡಿಸಿ ಇತರೆ ಎಲ್ಲಾ ಮಾದರಿಯ 

ವಾಹನ ಸಂಚಾರವನ್ನು ರಸ್ತೆಯ ಎರಡು ಕಡೆಗಳಿಂದಲೂ ನಿರ್ಬಂಧಿಸಲಾಗಿದೆ. 
( 02 ) ಟಿ.ಚೌಡಯ್ಯ ರಸ್ತೆಯಿಂದ ಅವಿನಾಶ್ ಪೆಟ್ರೋಲ್ ಬಂಕ್ ಜಂಕ್ಷನ್ ಮುಖಾಂತರ ಮಿಲ್ಲರ್‌ ರಸ್ತೆಗೆ ಹೋಗುವ ವಾಹನಗಳು ಅವಿನಾಶ್ 

ಪೆಟ್ರೋಲ್ ಬಂಕ್ ಜಂಕ್ಷನ್ ಬಳಿ ಎಡ ತಿರುವು ಪಡೆದು ಪ್ಯಾಲೇಸ್ ರಸ್ತೆ ಮುಖಾಂತರ ಮುಂದೆ ಸಾಗಿ ವಸಂತನಗರ ರೈಲ್ವೆ ಕೆಳಸೇತುವೆ ಬಳಿ ಬಲ 

ತಿರುವು ಪಡೆದು ಮಿಲ್ಲರ್‌ ರಸ್ತೆಗೆ ಹೋಗಬಹುದಾಗಿರುತ್ತದೆ. 
(03) ಕನ್ನಿಂಗ್ ಹ್ಯಾಮ್ ರಸ್ತೆಯಲ್ಲಿ ಬರುವ ವಾಹನಗಳು ಚಂದ್ರಿಕಾ ಹೋಟೆಲ್ ಜಂಕ್ಷನ್ ಬಳಿ ಎಡ ಮತ್ತು ಬಲ ತಿರುವು ಪಡೆದು ಮಿಲ್ಲರ್ ರಸ್ತೆಯ 

ಮುಖಾಂತರ ಮುಂದೆ ಸಾಗಿ ಎಲ್ ಆರ್ ಡಿ ಇ ಜಂಕ್ಷನ್ ಕಡೆಗೆ ಮತ್ತು ಕಂಟೋನ್ಸೆಂಟ್ ರೈಲ್ವೆ ನಿಲ್ದಾಣದ ಕಡೆಗೆ ಹೋಗಬಹುದಾಗಿರುತ್ತದೆ. 
( 04 ) ಹೈಬ್ರೌಂಡ್ಸ್ ಜಂಕ್ಷನ್ ಕಡೆಯಿಂದ ಬರುವ ವಾಹನಗಳು ಅವಿನಾಶ್ ಪೆಟ್ರೋಲ್ ಬಂಕ್ ಜಂಕ್ಷನ್ ಬಳಿ ನೇರವಾಗಿ ಪ್ಯಾಲೇಸ್ ರಸ್ತೆಯಲ್ಲಿ ಮುಂದೆ 

ಹೋಗಬಹುದಾಗಿರುತ್ತದೆ. 
ಅಂತೆಯೇ ಕಲಂ - 116 ಐ. ಎಂ . ವಿ ಕಾಯ್ದೆ 1988 ಹಾಗೂ ಕಲಂ - 4 ಕೆ. ಟಿ. ಸಿ ಆಕ್ಟ್ 1960 ರಲ್ಲಿ ನನ್ನ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಮೇಲ್ಕಂಡ ನಿರ್ಬಂಧನೆಯನ್ನು ಜಾರಿಗೊಳಿಸಲು ಬೇಕಾದ ಅಗತ್ಯ ಸೂಚನಾ ಫಲಕಗಳನ್ನು ಸೂಕ್ತ ಸ್ಥಳಗಳಲ್ಲಿ ಅಳವಡಿಸಲು ಸಹ ಸ್ಥಳೀಯ 
ಅಧಿಕಾರಿಗಳಿಗೆ ಆದೇಶಿಸಿರುತ್ತೇನೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಆಗಸ್ಟ್ ೨೮ , ೨೦೧೪ 

೧೭೨೧ 
ಈ ವ್ಯವಸ್ಥೆಯನ್ನು ದಿನಾಂಕ:30 -06 -2014 ರಿಂದ ಜಾರಿಗೆ ಬರುವಂತೆ ಆದೇಶಿಸಿರುತ್ತೇನೆ. 
ಆದೇಶವನ್ನು ನಾನು ಈ ದಿನ ಅಂದರೆ ದಿನಾಂಕ:27 - 06 - 2014ರಂದು ನನ್ನ ಸಹಿ ಮತ್ತು ಮುದ್ರೆಯೊಂದಿಗೆ ನೀಡಿರುತ್ತೇನೆ. 

ರಾಘವೇಂದ್ರ. ಹೆಚ್.ಔರಾದಕರ್ , ಐ . ಪಿ.ಎಸ್ ., 
PR: 502 

ಪೋಲೀಸ್ ಕಮೀಷನರ್ , 
S . C. 10 

ಬೆಂಗಳೂರು ನಗರ 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 1 ಎಲ್‌ಜಿವೈ 2013 , ಬೆಂಗಳೂರು, ದಿನಾಂಕ : 12ನೇ ಜೂನ್, 2014 

ನಮೂನೆ 29 
68ನೇ ಪ್ರಕರಣದ (5 ) ನೇ ಉಪ- ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 
ಸರ್ಕಾರದ ಸ್ವತ್ತಾಗಿರುವ ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸ್ವತ್ತಿನ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರದ ಗಮನಕ್ಕೆ ಕಂಡುಬಂದಿರುತ್ತದೆ. 

ಈ ಪ್ರಯುಕ್ತ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ 5ನೇ ಉಪ ಪ್ರಕರಣದಿಂದ ದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ, ಸದರಿ ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ಮಂಡ್ಯ ಜಿಲ್ಲೆ ರವರು ತಮ್ಮ ನೋಟೀಸಿನ ಸಂಖ್ಯೆ : ಎಲ್.ಎನ್. ಡಿ.(1) 
165/2010 - 11 , ದಿನಾಂಕ: 28 - 07 - 2012ರಂತೆ ಈ ಕೆಳಕಂಡ ಸ್ವತ್ತಿನ ಭಾಗವು ಸಾರ್ವಜನಿಕರಿಗೆ ಅಗತ್ಯವಿಲ್ಲವೆಂದು, ಸದರಿ ಸ್ವತ್ತಿನ ಭಾಗದಲ್ಲಿ ಸಾರ್ವಜನಿಕರ 
ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳುತ್ತದೆಂದು ಪ್ರಕಟಣೆಯಲ್ಲಿ ಹೊರಡಿಸಿದ್ದು, 90 ( ತೊಂಭತ್ತು) ದಿನಗಳು ಕಳೆದರೂ , ಸದರಿ ಸ್ವತ್ತಿನ ಹಕ್ಕಿನ 
ಸ್ವರೂಪದ, ಪ್ರತಿಕೂಲ ಪರಿಣಾಮದ ಮತ್ತು ನಷ್ಟದ ಪರಿಹಾರದ ಕ್ಷೇಮುಗಳ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಈ ಕುರಿತು 
ಜಿಲ್ಲಾಧಿಕಾರಿಗಳು, ಮಂಡ್ಯರವರ ವಿವರ ವರದಿಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರಕ್ಕೆ ಈ ಸ್ವತ್ತು ಸಾರ್ವಜನಿಕ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮನಗಂಡು, 
ಈ ಸ್ವತ್ತಿನ ಮೇಲಿನ ಎಲ್ಲಾ ಹಕ್ಕುಗಳು ಅಳಿದುಹೋಗತಕ್ಕದ್ದು ಎಂದು ಘೋಷಿಸಿದೆ ಹಾಗೂ ಈ ಸ್ವತ್ತನ್ನು ರಾಜ್ಯ ಸರ್ಕಾರವು ವಿಲೇ ಮಾಡುವ ಅಧಿಕಾರಕ್ಕೆ 
ಒಳಪಡುತ್ತದೆ ಎಂದು ತಿಳಿಯಪಡಿಸಿದೆ. 

ಅನುಸೂಚಿ 


ಬಸರಾಳು 


ಗ್ರಾಮ 
ತಾಲ್ಲೂಕು 


ಮಂಡ್ಯ 


ಮಂಡ್ಯ 


ರಸ್ತೆ ಮೊದಲಾದುದರ ಭಾಗದ ವರ್ಣನೆ 


ಸ . ನಂ .3 ಸರ್ಕಾರಿ ಕಟ್ಟೆ 


ವಿಸ್ತೀರ್ಣ 


0 - 20 


ಪೂರ್ವಕ್ಕೆ 
ಪಶ್ಚಿಮಕ್ಕೆ 
ಉತ್ತರಕ್ಕೆ 
ದಕ್ಷಿಣಕ್ಕೆ 


ಲಕ್ಷ್ಮಿಯವರ ಮನೆ 
ಮಂಡ್ಯ - ನಾಗಮಂಗಲ ರಸ್ತೆ 
ಹದ್ದು ಹಿಡಿದ ಹಳ್ಳ 
ದೇವಸ್ಥಾನ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಶಿವಪ್ರಕಾಶ, 

ಪೀಠಾಧಿಕಾರಿ ( ಪ), 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2 ) 


PR: 503 
S . C .50 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 74 ಎಲ್‌ಜಿಎಂ 2013, ಬೆಂಗಳೂರು, ದಿನಾಂಕ: 23ನೇ ಜೂನ್, 2014 

ನಮೂನೆ 27 
ಕರ್ನಾಟಕ ಭೂ ಕಂದಾಯ ಅಧಿನಿಯಮ ಕಲಂ 68(1) ಮತ್ತು ನಿಯಮ 94ರನ್ವಯ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸರ್ಕಾರಿ ಕಟ್ಟೆ ಭಾಗವು ಸಾರ್ವಜನಿಕ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ. 


೧೭೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

ಭಾಗ ೩ 
- ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲಂ 68ನೇ ಪ್ರಕರಣದ (1) ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಸರ್ಕಾರಿ ಕಟ್ಟೆ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸಾರ್ವಜನಿಕ 
ಸರ್ಕಾರಿ ಕಟ್ಟೆಯ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಉದ್ದೇಶಿಸಿ ಈ 
ಮೂಲಕ ಘೋಷಿಸುತ್ತದೆ. 


ಸಾರ್ವಜನಿಕ ಸರ್ಕಾರಿ ಕಟ್ಟೆ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ 
ಪರಿಣಾಮಕ್ಕೆ ಒಳಗಾಗುವ ಸಂಭವವಿರುವ ಇತರೆ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವುದೇ ಸಾರ್ವಜನಿಕರ ಅಥವಾ ಯಾವುದೇ ವ್ಯಕ್ತಿಯು ಈ 
ಅಧಿಸೂಚನೆಯನ್ನು ಹೊರಡಿಸಿದ ತೊಂಭತ್ತು (90) ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತಮ್ಮ ಆಕ್ಷೇಪಣೆಗಳನ್ನು ಅಂತಹ ಹಿತಾಸಕ್ತಿಯು ಅಥವಾ ಹಕ್ಕಿನ 
ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂತಹ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕೆ 
ಕ್ಷೇಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನರರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು 
ಕ್ಷೇಮುಗಳನ್ನು ಸದರಿ ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯೂಟಿ ಕಮೀಷನರು ಪರಿಶೀಲಿಸತಕ್ಕದ್ದು. 

ಅನುಸೂಚಿ 
ರಸ್ತೆಯ ಭಾಗ ಇತ್ಯಾದಿ ಇರುವ ಗ್ರಾಮ 

ಬೈರಾಪುರ 
ತಾಲ್ಲೂಕು 

ಟಿ . ನರಸೀಪುರ 

ಮೈಸೂರು 
ಸರ್ಕಾರಿ ಜೇಡಿ ಕಟ್ಟೆ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ 

ಸರ್ವೆ. ನಂ .104 
ಸರ್ಕಾರಿ ಜೇಡಿ ಕಟ್ಟೆ ಭಾಗ ಅಥವಾ ಅದರ ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 2 - 26 ಎಕರೆ 


ಸಾರ್ವಜನಿಕ ರಸ್ತೆ:ಬೀದಿ: ಗಲ್ಲಿ: ದಾರಿ: ಅಥವಾ ಅದರ ಭಾಗ:- ಸರ್ಕಾರಿ ಕಟ್ಟೆ ( ಪೂರ್ತಿ ವಿಸ್ತೀರ್ಣ) 
ಪೂರ್ವಕ್ಕೆ 

ಹೆಳವರಹುಂಡಿ ಗ್ರಾಮಠಾಣ 
ಪಶ್ಚಿಮಕ್ಕೆ 

ಸ. ನಂ . 105 , 106ರ ಜಮೀನು 
ಉತ್ತರಕ್ಕೆ 

ಸ. ನಂ . ರಸ್ತೆ 
ದಕ್ಷಿಣಕ್ಕೆ 

ಸ. ನಂ . ರಸ್ತೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಪಿ. ವಿ.ಶ್ರೀನಿವಾಸನ್ 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ- 2) 


PR : 504 
S . C .50 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 14 ಎಲ್‌ಜಿವೈ 2014 , ಬೆಂಗಳೂರು, ದಿನಾಂಕ: 21ನೇ ಜೂನ್, 2014 

ನಮೂನೆ 29 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ ಕಲಂ 68 ( 5) ಮತ್ತು ಭೂ ಕಂದಾಯ ನಿಯಮಾವಳಿಗಳು 


1966ರ ನಿಯಮ 94ರ ಅನ್ವಯ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಈ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಸಾರ್ವಜನಿಕ ಸ್ವತ್ತಿನ ಭಾಗವು ಸಾರ್ವಜನಿಕ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರದ ಗಮನಕ್ಕೆ ಕಂಡುಬಂದಿರುತ್ತೆ. 

ಈ ಪ್ರಯುಕ್ತ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣ (5) ರಲ್ಲಿ ನೇ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, 
1964ರ ಕಲಂ 68ನೇ ಪ್ರಕರಣದ (1) ರ ಉಪ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು , ಮಂಡ್ಯ ಜಿಲ್ಲೆ ರವರು ತಮ್ಮ ನೋಟೀಸಿನ ಸಂಖ್ಯೆ : ಎಲ್.ಎನ್. ಡಿ.(1) 
299 /2009 - 10, ದಿನಾಂಕ: 04 - 04 - 2013ರಂತೆ ಈ ಕೆಳಕಂಡ ಸ್ವತ್ತಿನ ಭಾಗವು ಸಾರ್ವಜನಿಕರಿಗೆ ಅಗತ್ಯವಿಲ್ಲವೆಂದು, ಸದರಿ ಸ್ವತ್ತಿನ ಭಾಗದಲ್ಲಿ ಸಾರ್ವಜನಿಕ 
ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳುತ್ತದೆಂದು ಪ್ರಕಟಣೆಯಲ್ಲಿ ಹೊರಡಿಸಿದ್ದು, 90 ( ತೊಂಭತ್ತು) ದಿನಗಳು ಕಳೆದರೂ , ಸದರಿ ಸ್ವತ್ತಿನ ಹಕ್ಕಿನ 
ಸ್ವರೂಪದ, ಪ್ರತಿಕೂಲ ಪರಿಣಾಮದ ಮತ್ತು ನಷ್ಟದ ಪರಿಹಾರದ ಪ್ಲೇಮುಗಳ ಬಗ್ಗೆ ಯಾವುದೇ ಆಕ್ಷೇಪಣೆಗಳು ಬಂದಿರುವುದಿಲ್ಲ. ಈ ಕುರಿತು 
ಜಿಲ್ಲಾಧಿಕಾರಿಗಳು, ಮಂಡ್ಯರವರ ವಿವರ ವರದಿಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರಕ್ಕೆ ಈ ಸ್ವತ್ತು ಸಾರ್ವಜನಿಕ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮನಗಂಡು, 
ಈ ಸ್ವತ್ತಿನ ಮೇಲಿನ ಎಲ್ಲಾ ಹಕ್ಕುಗಳು ಅಳಿದುಹೋಗತಕ್ಕದ್ದು ಎಂದು ಘೋಷಿಸಿದೆ ಹಾಗೂ ಈ ಸ್ವತ್ತನ್ನು ರಾಜ್ಯ ಸರ್ಕಾರವು ವಿಲೇ ಮಾಡುವ ಅಧಿಕಾರಕ್ಕೆ 
ಒಳಪಡುತ್ತದೆ ಎಂದು ತಿಳಿಯಪಡಿಸಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


೧೭೨೩ 


ಅನುಸೂಚಿ 


ಮಂಡ್ಯ 


ತಾಲ್ಲೂಕು 


ಮದ್ದೂರು 


ಹೋಬಳಿ 


ಸಿ. ಎ .ಕೆರೆ 


ಗ್ರಾಮ 


ಕಡಿಲುವಾಗಿಲು 


ಸ . ನಂ . 


ವಿಸ್ತೀರ್ಣ 


1.13ಎಕರೆ 


ತರಹೆ 


ಸರ್ಕಾರಿ ತೋಪು 


ಪೂರ್ವಕ್ಕೆ 


ಸ. ನಂ .10 ಹಾಗೂ 12ರ ಹಿಡುವಳಿ ಜಮೀನು 


ಪಶ್ಚಿಮಕ್ಕೆ 


ಸ . ನಂ .5 ಹಾಗೂ 64ರ ಜಮೀನು 


ಉತ್ತರಕ್ಕೆ 


ಸ. ನಂ .4ರ ಜಮೀನು 


ದಕ್ಷಿಣಕ್ಕೆ 


ದೇವಸ್ಥಾನ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಶಿವಪ್ರಕಾಶ, 

ಪೀಠಾಧಿಕಾರಿ ( ಪ್ರ), 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ- 2) 


PR : 505 
S. C .50 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಐ 294 ಎಸ್‌ಪಿಕ್ಯೂ 2013, ಬೆಂಗಳೂರು, ದಿನಾಂಕ: 26ನೇ ಜುಲೈ , 2014 
1966ರ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966ರ ಕಲಂ 4ರ ಮೇರೆಗೆ 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 (ಕರ್ನಾಟಕ ಕಾಯ್ದೆ 18:1966) ರ ಕಲಂ 28ರ ಉಪ ಕಲಂ 4ರ ಕೆಳಗೆ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ: ಸಿಐ 695 ಎಸ್ ಪಿಕ್ಕೂ 2010 ದಿನಾಂಕ: 30 - 12 - 2010ರಂದು ಕರ್ನಾಟಕ ರಾಜ್ಯ ಪತ್ರ ವಿಶೇಷ ಪತ್ರಿಕೆ ಭಾಗ - 3ರ ಪುಟ ಸಂಖ್ಯೆ : 1 
ರಿಂದ 4ರವರೆಗಿನ ದಿನಾಂಕ: 31- 12 - 2010ರಂದು ಪ್ರಕಟಗೊಂಡು, ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನು ಹಾಗೂ ಅದರ ಕ್ಷೇತ್ರವನ್ನು 
ಅಂಕಣ 4ರಿಂದ 8ರವರೆಗೆ ವಿವರಿಸಿದ ಪರಿಮಿತಿಯೊಂದಿಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಸಂಚಾರಿ ಪೀಠ, ಧಾರವಾಡದಲ್ಲಿ ದಾಖಲಾಗಿದ್ದ ರಿಟ್ ಅಪೀಲ್ 
ಸಂಖ್ಯೆ: 30709 - 30713/ 2012ರಲ್ಲಿ ದಿನಾಂಕ:16 - 11 - 2012ರಂದು ನೀಡಿರುವ ತೀರ್ಪಿನ ಮೇರೆಗೆ ಹಾಗೂ ದಿನಾಂಕ: 02 - 03 - 2013ರಂದು ಮಂಡಳಿಯ 
322ನೇ ಸಭೆಯಲ್ಲಿ ತೀರ್ಮಾನಿಸಿರುವಂತೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಕಾಯ್ದೆ 1966 ( ಕರ್ನಾಟಕ ಕಾಯ್ದೆ 18:1966) ರ ಕಲಂ 4ರನ್ವಯ 
ವಿಹಿತವಾಗಿರುವ ಅಧಿಕಾರದ ಮೇರೆಗೆ ಕೈಗಾರಿಕಾ ಪ್ರದೇಶದಿಂದ ಕೈಬಿಡಲಾಗಿದೆ ಎಂದು ಕರ್ನಾಟಕ ಸರ್ಕಾರವು ಈ ಮೂಲಕ ಘೋಷಿಸುತ್ತದೆ. 


ಜಿಲ್ಲೆ : ಬೆಳಗಾವಿ 


ತಾಲ್ಲೂಕು : ರಾಯಬಾಗ 


ಗ್ರಾಮ : ಯಡ್ತಾಂವ 


ಚಕ್ಕುಬಂದಿ 


ಅ. ಸಂ 


ರಿ. ಸ . 
ನಂಬರ್‌ 


ಆಕಾರ 


ಎ - ಗುಂ - ಆ 


ಪೂರ್ವ 


ಪಶ್ಚಿಮ 


ಉತ್ತರ 


ದಕ್ಷಿಣ 


| 7 ಪೈಕಿ 


5 - 09 - 00 


1 - 42 | ಹಿಸ್ಸಾ ನಂ : 2 


ಸರ್ವೆ 


7 ಪೈಕಿ ಉಳಿದ 

7 ಪೈಕಿ ಉಳಿದ 
ಭೂಸ್ವಾಧೀನವಾದ ಜಮೀನು| ಭೂಸ್ವಾಧೀನವಾದ ಜಮೀನು 


ನಂ :5 


೧೭೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೩ 


ಘೋಷ್ಟಾರೆ 


ಖರಾಬು 


ಅ. ಸಂ 


ರಿ . ಸ . 
ನಂಬರ್ 


ನಿವ್ವಳ ಕ್ಷೇತ್ರ 
ಎ - ಗುಂ - ಆ 


ಎ - ಗುಂ - ಆ 


ಎ - ಗುಂ - ಆ 


17 ಪೈಕಿ 


5 - 09 - 00 


- - - 


5 - 09 - 00 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಪಿ.ರಾಮಕೃಷ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR: 561 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, 
S . C.50 

( ಕೈಗಾರಿಕಾಭಿವೃದ್ಧಿ). 
ತಹಶೀಲ್ದಾರ್‌ರವರ ಕಾರ್ಯಾಲಯ , ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಯಲಹಂಕ, ಬೆಂಗಳೂರು 

ಪ್ರಕಟಣೆ 
ಕಡತ ಸಂಖ್ಯೆ :ಎಲ್. ಎನ್ . ಡಿ ( ಎನ್ . ಎ) ಸಿಆರ್ / 721 /13 - 14 ದಿನಾಂಕ:23.06.2014 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 68(1) ನೇ ಪ್ರಕರಣದ ಮೇರೆಗಿನ ಘೋಷಣೆ: 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಬಿ ಖರಾಬು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ 
ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 
1) ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (1) ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 

ಚಲಾಯಿಸಿ, ಕರ್ನಾಟಕ ಸರ್ಕಾರವು ಬಿ ಖರಾಬು ಜಮೀನಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು 
ಸಾರ್ವಜನಿಕರ ಬಿ ಖರಾಬು ಜಮೀನಿನ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು 
ಕೊನೆಗೊಳ್ಳತಕ್ಕುದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 
2) ಸಾರ್ವಜನಿಕ ಹೆದ್ದಾರಿಯ ಹಕ್ಕಿನ ಜೊತೆಗೆ ಸದರಿ ರಸ್ತೆಯ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ 

ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ ಸಾರ್ವಜ 
ಅಥವಾ ಯಾವನೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ ಆಕ್ಷೇಪಣೆಗಳನ್ನು 
ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು ಅಂಥ ಹಿತಾಸಕ್ತಿ 
ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಲೀಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯೂಟಿ ಕಮೀಷನವರಿಗೆ ಅಥವಾ 
ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು. ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಷೇಮುಗಳನ್ನು ಸದರಿ ಪ್ರಕರಣದಲ್ಲಿ 
ಉಪಬಂಧಿಸಿರುವಂತೆ ಡೆಪ್ಯೂಟಿಕಮೀಷನರು ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಪರಿಶೀಲಿಸತಕ್ಕದ್ದು. 

ಅನುಸೂಚಿ 
ರಸ್ತೆಯ ಭಾಗ ಇತ್ಯಾದಿ ಇರುವ ಗ್ರಾಮಗಳು 

ಶ್ಯಾಮರಾಜಪುರ 
ತಾಲ್ಲೂಕುಗಳು 

ಬೆಂಗಳೂರು ಉತ್ತರ (ಅಪರ ) ತಾಲ್ಲೂಕು 

ಬೆಂಗಳೂರು ನಗರ ಜಿಲ್ಲೆ 
ರಸ್ತೆಯ ಮೊದಲಾದುದರ ಭಾಗ ಅಥವಾ ಭಾಗಗಳ ವರ್ಣನೆ ಸರ್ವೆ ನಂ .7 ರಲ್ಲಿ 0 - 01 ಗುಂಟೆ | 
ರಸ್ತೆಯ ಭಾಗ ಅಥವಾ ಭಾಗಗಳ ಸರಿ ಸುಮಾರು ವಿಸ್ತೀರ್ಣ 0 - 01 ಗುಂಟೆ 
ಮೇರೆ 

ಪೂರ್ವ : ಸರ್ವೆ ನಂ .6ರ ಜಮೀನು 
ಪಶ್ಚಿಮಕ್ಕೆ : ರಸ್ತೆ 
ಉತ್ತರಕ್ಕೆ : ಉಳಿಕೆ ಜಮೀನು 

ದಕ್ಷಿಣಕ್ಕೆ : ಬಿಬಿಎಂಪಿ ಸರ್ವೆ ನಂ .138/4ರ ಜಮೀನು 
ಸಾರ್ವಜನಿಕ ರಸ್ತೆ/ಬೀದಿ/ ಗಲ್ಲಿ / ದಾರಿ ಅಥವಾ ಅದರ ಭಾಗ ಸರ್ವೆ ನಂ .7 ರಲ್ಲಿ 0 - 01 ಗುಂಟೆ 


P . R . 579 


SC -10 


ತಹಶೀಲ್ದಾರ್ 
ಬೆಂಗಳೂರುಉತ್ತರ ( ಅಪರ) ತಾಲ್ಲೂಕು. 

ಯಲಹಂಕ, ಬೆಂಗಳೂರು, 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

೧೭೨೫ 
ತಹಶೀಲ್ದಾರ್‌ರವರ ಕಾರ್ಯಾಲಯ , ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಯಲಹಂಕ, ಬೆಂಗಳೂರು 

ಪ್ರಕಟಣೆ 
ಕಡತ ಸಂಖ್ಯೆ :ಎಲ್.ಎನ್. ಡಿ( ಎನ್. ಎ) ಸಿಆರ್ /1356 /11 - 12 ದಿನಾಂಕ:23. 06.2014 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 68(1) ನೇ ಪ್ರಕರಣದ ಮೇರೆಗಿನ ಘೋಷಣೆ: 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಸಾರ್ವಜನಿಕ ಗುಂಡುತೋಪು ಭಾಗವು ಸಾರ್ವಜನಿಕರ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 
1) ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1) ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, 

ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಗುಂಡುತೋಪಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು ಸದರಿ ಭಾಗದಲ್ಲಿ 

ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 
2) ಸಾರ್ವಜನಿಕ ಗುಂಡುತೋಪಿನ ಹಕ್ಕಿನ ಜೊತೆಗೆ ಸದರಿ ಗುಂಡುತೋಪಿನ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ 

ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ 
ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು, ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ 
ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಲೀಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯುಟಿ 
ಕಮೀಷನವರಿಗೆ ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು. ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಷೇಮುಗಳನ್ನು ಸದರಿ 
ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯುಟಿ ಕಮೀಷನರು ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಪರಿಶೀಲಿಸತಕ್ಕದ್ದು. 

ಅನುಸೂಚಿ 
ಸರ್ವೆ ನಂಬರ್ ಇತ್ಯಾದಿ ಇರುವ ಗ್ರಾಮಗಳು 

ಮೈಲನಹಳ್ಳಿ 
ತಾಲ್ಲೂಕುಗಳು 

ಬೆಂಗಳೂರು ಉತ್ತರ ( ಅಪರ ) ತಾಲ್ಲೂಕು 

ಬೆಂಗಳೂರು ನಗರ ಜಿಲ್ಲೆ 
ಸದರಿ ಸರ್ವೆ ನಂಬರ್‌ನ ಭಾಗ ಅಥವಾ ಭಾಗಗಳ ವರ್ಣನೆ 

ಸರ್ವೆ ನಂ .55 ರಲ್ಲಿ 2.37 ಎ / ಗುಂ 
ಸದರಿ ಸರ್ವೆ ನಂಬರ್‌ನ ಭಾಗ ಅಥವಾ ಭಾಗಗಳ ಸರಿಸುಮಾರು 2 .37 ಎ / ಗುಂ 
ವಿಸ್ತೀರ್ಣ 
ಮೇರೆ 

ಪೂರ್ವ : ಹಳ್ಳ 
ಪಶ್ಚಿಮಕ್ಕೆ : ರೀ ಸರ್ವೆ ನಂ .54 
ಉತ್ತರಕ್ಕೆ : ರೀ ಸರ್ವೆ ನಂ .54 

ದಕ್ಷಿಣಕ್ಕೆ : ರೀ ಸರ್ವೆ ನಂ . 60 ಮತ್ತು 64 
ಸಾರ್ವಜನಿಕ ಸ್ಮಶಾನದ ಉದ್ದೇಶಕ್ಕೆ ಮೀಸಲಿಟ್ಟಿರುವ ಭಾಗ 

ಸರ್ವೆ ನಂ .55 ರಲ್ಲಿ 2.37 ಎ / ಗುಂ 


P. R. 580 

ತಹಶೀಲ್ದಾರ್ 
SC- 25 

ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು. 

ಯಲಹಂಕ , ಬೆಂಗಳೂರು, 
ತಹಶೀಲ್ದಾರ್‌ರವರ ಕಾರ್ಯಾಲಯ , ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಯಲಹಂಕ, ಬೆಂಗಳೂರು 

ಪ್ರಕಟಣೆ 
ಕಡತ ಸಂಖ್ಯೆ:ಎಲ್.ಎನ್ .ಡಿ( ಎನ್ . ಎ) ಸಿಆರ್ / 1385/ 11 - 12 ದಿನಾಂಕ:23 .06.2014 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 68(1) ನೇ ಪ್ರಕರಣದ ಮೇರೆಗಿನ ಘೋಷಣೆ: 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಸಾರ್ವಜನಿಕ ಗುಂಡುತೋಪು ಭಾಗವು ಸಾರ್ವಜನಿಕರ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 
1) ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1) ನೇ ಉಪಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 

ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಗುಂಡುತೋಪಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು 
ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಉದ್ದೇಶಿಸಿ ಈ ಮೂಲಕ 
ಘೋಷಿಸುತ್ತದೆ. 


೧೭೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೩ 


2) ಸಾರ್ವಜನಿಕ ಗುಂಡುತೋಪಿನ ಹಕ್ಕಿನ ಜೊತೆಗೆ ಸದರಿ ಗುಂಡುತೋಪಿನ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ 

ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ 
ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು, ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ 
ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಲೀಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯುಟಿ 
ಕಮೀಷನವರಿಗೆ ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು, ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಷೇಮುಗಳನ್ನು ಸದರಿ 
ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯುಟಿ ಕಮೀಷನರು ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಪರಿಶೀಲಿಸತಕ್ಕದ್ದು . 


ಅನುಸೂಚಿ 


ಸರ್ವೆ ನಂಬರ್ ಇತ್ಯಾದಿ ಇರುವ ಗ್ರಾಮಗಳು 


ತರಹುಣಸೆ 


ತಾಲ್ಲೂಕುಗಳು 

ಬೆಂಗಳೂರುಉತ್ತರ ( ಅಪರ) ತಾಲ್ಲೂಕು 
ಜಿಲ್ಲೆ 

ಬೆಂಗಳೂರು ನಗರ ಜಿಲ್ಲೆ 
ಸದರಿ ಸರ್ವೆ ನಂಬರ್‌ನ ಭಾಗ ಅಥವಾ ಭಾಗಗಳ ವರ್ಣನೆ | ಸರ್ವೆ ನಂ .137 ರಲ್ಲಿ 0.18 ಗುಂಟೆ 
ಸದರಿ ಸರ್ವೆ ನಂಬರ್‌ನ ಭಾಗ ಅಥವಾ ಭಾಗಗಳ 

0 .18 ಗುಂಟೆ 
ಸರಿಸುಮಾರು ವಿಸ್ತೀರ್ಣ 
ಮೇರೆ 

ಪೂರ್ವ : ಸರ್ವೆ ನಂ .136 
ಪಶ್ಚಿಮಕ್ಕೆ : ಸರ್ವೆ ನಂ .135 
ಉತ್ತರಕ್ಕೆ : ಸರ್ವೆ ನಂ .135 
ದಕ್ಷಿಣಕ್ಕೆ : ಸರ್ವೆ ನಂ .138 


ಸಾರ್ವಜನಿಕ ಸ್ಮಶಾನದ ಉದ್ದೇಶಕ್ಕೆ ಮೀಸಲಿಟ್ಟಿರುವ ಭಾಗ 


ಸರ್ವೆ ನಂ .137 ರಲ್ಲಿ 0.18 ಗುಂಟೆ 


P. R. 581 


SC - 25 


ತಹಶೀಲ್ದಾರ್ 
ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು. 

ಯಲಹಂಕ, ಬೆಂಗಳೂರು, 


ತಹಶೀಲ್ದಾರ್‌ರವರ ಕಾರ್ಯಾಲಯ , ಬೆಂಗಳೂರುಉತ್ತರ ( ಅಪರ) ತಾಲ್ಲೂಕು, ಯಲಹಂಕ , ಬೆಂಗಳೂರು 

ಪ್ರಕಟಣೆ 
ಕಡತ ಸಂಖ್ಯೆ: ಎಲ್ .ಎನ್. ಡಿ( ಎನ್. ಎ) ಸಿಆರ್ /1358/ 11 - 12 ದಿನಾಂಕ:23.06.2014 

ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 68 (1) ನೇ ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಸಾರ್ವಜನಿಕ ಗುಂಡುತೋಪು ಭಾಗವು ಸಾರ್ವಜನಿಕರ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 
1) ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1) ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 

ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಗುಂಡುತೋಪಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು 
ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಉದ್ದೇಶಿಸಿ ಈ ಮೂಲಕ 
ಘೋಷಿಸುತ್ತದೆ. 
2) ಸಾರ್ವಜನಿಕ ಗುಂಡುತೋಪಿನ ಹಕ್ಕಿನ ಜೊತೆಗೆ ಸದರಿ ಗುಂಡುತೋಪಿನ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ 

ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ 
ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು, ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ 
ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಲೀಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯುಟಿ 
ಕಮೀಷನವರಿಗೆ ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು , ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಷೇಮುಗಳನ್ನು ಸದರಿ 
ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯುಟಿ ಕಮೀಷನರು ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಪರಿಶೀಲಿಸತಕ್ಕದ್ದು . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


೧೭೨೭ 


ಅನುಸೂಚಿ 


ಸರ್ವೆ ನಂಬರ್ ಇತ್ಯಾದಿ ಇರುವ ಗ್ರಾಮಗಳು 
ತಾಲ್ಲೂಕುಗಳು 
ಜಿಲ್ಲೆ 
ಸದರಿ ಸರ್ವೆ ನಂಬರ್‌ನ ಭಾಗ ಅಥವಾ ಭಾಗಗಳ ವರ್ಣನೆ 


ದೊಡ್ಡಜಾಲ 
ಬೆಂಗಳೂರುಉತ್ತರ ( ಅಪರ) ತಾಲ್ಲೂಕು 
ಬೆಂಗಳೂರು ನಗರ ಜಿಲ್ಲೆ 
ಸರ್ವೆ ನಂ .98 ರಲ್ಲಿ 1. 20 ಎ / ಗುಂ 


ಸದರಿ ಸರ್ವೆ ನಂಬರ್‌ನ ಭಾಗ ಅಥವಾ ಭಾಗಗಳ | 1.20 ಎ / ಗುಂ 
ಸರಿಸುಮಾರು ವಿಸ್ತೀರ್ಣ 
ಮೇರೆ 

ಪೂರ್ವಕ್ಕೆ : ಸರ್ವೆ ನಂ . 101 
ಪಶ್ಚಿಮಕ್ಕೆ : ಹಳ್ಳ 
ಉತ್ತರಕ್ಕೆ : ಸರ್ವೆ ನಂ .97 

ದಕ್ಷಿಣಕ್ಕೆ : ಸರ್ವೆ ನಂ .99 ಮತ್ತು 100 
ಸಾರ್ವಜನಿಕ ಸ್ಮಶಾನದ ಉದ್ದೇಶಕ್ಕೆ ಮೀಸಲಿಟ್ಟಿರುವ ಭಾಗ ಸರ್ವೆ ನಂ .98 ರಲ್ಲಿ 1.20 ಎ / ಗುಂ 


P . R . 582 
SC - 25 


ತಹಶೀಲ್ದಾರ್ 
ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು. 

ಯಲಹಂಕ, ಬೆಂಗಳೂರು, 


ತಹಶೀಲ್ದಾರ್‌ರವರ ಕಾರ್ಯಾಲಯ, ಬೆಂಗಳೂರು ಉತ್ತರ ( ಅಪರ) ತಾಲ್ಲೂಕು, ಯಲಹಂಕ, ಬೆಂಗಳೂರು 

ಪ್ರಕಟಣೆ 
ಕಡತ ಸಂಖ್ಯೆ 

ಎಲ್ . ಎನ್ . ಡಿ ( ಎನ್. ಎ ) ಸಿಆರ್ /1352 / 11 - 12 ದಿನಾಂಕ:23 .06.2014 
ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಲಂ 68(1) ನೇ ಪ್ರಕರಣದ ಮೇರೆಗಿನ ಘೋಷಣೆ 
ಸರ್ಕಾರದ ಸ್ವತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿದ ಸಾರ್ವಜನಿಕ ಗುಂಡುತೋಪು ಭಾಗವು ಸಾರ್ವಜನಿಕರ 
ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 
1) ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮದ 1964ರ 68ನೇ ಪ್ರಕರಣದ (1) ನೇ ಉಪಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 

ಚಲಾಯಿಸಿ, ಕರ್ನಾಟಕ ಸರ್ಕಾರವು ಸಾರ್ವಜನಿಕ ಗುಂಡುತೋಪಿನ ಸದರಿ ಭಾಗವು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ಮತ್ತು 
ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ ಹಕ್ಕುಗಳು ಕೊನೆಗೊಳ್ಳತಕ್ಕುದೆಂದು ಉದ್ದೇಶಿಸಿ ಈ ಮೂಲಕ 
ಘೋಷಿಸುತ್ತದೆ. 
2) ಸಾರ್ವಜನಿಕ ಗುಂಡುತೋಪಿನ ಹಕ್ಕಿನ ಜೊತೆಗೆ ಸದರಿ ಗುಂಡುತೋಪಿನ ಭಾಗದಲ್ಲಿ ಅಥವಾ ಅದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ 

ಅಥವಾ ಈ ಉದ್ದೇಶದಿಂದ ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು ಹೊಂದಿರುವ ಯಾವನೇ 
ಸಾರ್ವಜನಿಕನು ಅಥವಾ ಯಾವನೇ ವ್ಯಕ್ತಿಯು, ಈ ಅಧಿಸೂಚನೆಯನ್ನು ಹೊರಡಿಸಿದ ತೊಂಬತ್ತು ದಿನಗಳೊಳಗೆ ಸದರಿ ಉದ್ದೇಶದ ಬಗ್ಗೆ ತನ್ನ 
ಆಕ್ಷೇಪಣೆಗಳನ್ನು ಅಂಥ ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು ಮತ್ತು 
ಅಂಥ ಹಿತಾಸಕ್ತಿ ಅಥವಾ ಹಕ್ಕಿನ ಬಗ್ಗೆ ನಷ್ಟ ಪರಿಹಾರಕ್ಕಾಗಿ ಕ್ಲೀಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ಜಿಲ್ಲೆಯ ಡೆಪ್ಯುಟಿ 
ಕಮೀಷನವರಿಗೆ ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು. ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಷೇಮುಗಳನ್ನು ಸದರಿ 
ಪ್ರಕರಣದಲ್ಲಿ ಉಪಬಂಧಿಸಿರುವಂತೆ ಡೆಪ್ಯುಟಿ ಕಮೀಷನರು ಅಥವಾ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ಪರಿಶೀಲಿಸತಕ್ಕದ್ದು. 

ಅನುಸೂಚಿ 


ಲ0 


bb 


ಸರ್ವೆ ನಂಬರ್ ಇತ್ಯಾದಿ ಇರುವ ಗ್ರಾಮಗಳು 


ಮೈಲನಹಳ್ಳಿ 
ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು 


ತಾಲ್ಲೂಕುಗಳು 


ಬೆಂಗಳೂರು ನಗರ ಜಿಲ್ಲೆ 


ಸದರಿ ಸರ್ವೆ ನಂಬರ್‌ನ ಭಾಗ ಅಥವಾ ಭಾಗಗಳ ವರ್ಣನೆ 


ಸರ್ವೆ ನಂ .96 ರಲ್ಲಿ 1.16 ಎ / ಗುಂ 


ಸದರಿ ಸರ್ವೆ ನಂಬರ್‌ನ ಭಾಗ ಅಥವಾ ಭಾಗಗಳ ಸರಿಸುಮಾರು 1.16 ಎ/ ಗುಂ 
ವಿಸ್ತೀರ್ಣ 


೧೭೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೩ 


ಮೇರೆ 


ಪೂರ್ವ : ರೀ ಸರ್ವೆ ನಂ . 94 
ಪಶ್ಚಿಮಕ್ಕೆ : ಬಿ.ಕೆ. ಹಳ್ಳಿ 
ಉತ್ತರಕ್ಕೆ : ರೀ ಸರ್ವೆ ನಂ .97 ರ ಬಾಬು 
ದಕ್ಷಿಣಕ್ಕೆ : ರೀ ಸರ್ವೆ ನಂ .95 ರ ಬಾಬು 


ಸಾರ್ವಜನಿಕ ಸ್ಮಶಾನದ ಉದ್ದೇಶಕ್ಕೆ ಮೀಸಲಿಟ್ಟಿರುವ ಭಾಗ 


ಸರ್ವೆ ನಂ .96 ರಲ್ಲಿ 1.16 ಎ / ಗುಂ 


P . R .583 
SC - 25 


ತಹಶೀಲ್ದಾರ್ 
ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು. 

ಯಲಹಂಕ, ಬೆಂಗಳೂರು, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 145 ಐಎಂಎಂ 2014 , ಬೆಂಗಳೂರು, ದಿನಾಂಕ: 30ನೇ ಜೂನ್, 2014 
ದಿನಾಂಕ: 01 - 01 - 2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಪ್ರಾಧ್ಯಾಪಕರು , ವೃಂದದ ( ವೇತನ ಶ್ರೇಣಿ ರೂ . 37400 - 67000) ತಾತ್ಕಾಲಿಕ 
ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ಬಾಧಿತರಾದ ಅಧಿಕಾರಿಗಳು 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಪೂರಕ ದಾಖಲೆಗಳೊಂದಿಗೆ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು, ಇವರಿಗೆ ಸಲ್ಲಿಸತಕ್ಕದ್ದು , ನಿಗದಿತ 
ಅವಧಿಯ ನಂತರ ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 


ಅನುಬಂಧ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 145 ಐಎಂಎಂ 2014 , ದಿನಾಂಕ: 30 - 06 - 2014 
ದಿನಾಂಕ: 01 - 01- 2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಪ್ರಾಧ್ಯಾಪಕರು ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 


ಕ್ರಸಂ. 


ಹೆಸರು 
ಶ್ರೀ /ಶ್ರೀಮತಿ 


ನೇರ 
ನೇಮಕಾತಿ/ 
ಮುಂಬಡ್ತಿ | 
ಇತರೆ 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 

ದಿನಾಂಕ 


ನೈಜವಾಗಿ 
ಮುಂಬಡ್ತಿ 
ಹೊಂದಿದ 
ದಿನಾಂಕ 


ನೇಮಕಾತಿಗೆ/ 
ಜೇಷ್ಠತೆಗೆ 
ನೈಜವಾದ 
ಅರ್ಹತಾ 
ದಿನಾಂಕ 


ಷರಾ 


6 


ಫಾರ್ಮಾಕಾಗ್ರಸಿ 
ಡಾ|| ಎಸ್ . ಶಶಿಧರ 


ಮುಂಬಡ್ತಿ 


| 13 - 03 - 1954 


04 - 08 - 1982 


08 - 06 - 2005 | 08 - 06 - 2005 


ಸರ್ಕಾರದ ಆಧಿಸೂಚನೆ 
ಸಂಖ್ಯೆ ಆಕುಕ 109 
ಪಿಟಿಡಿ 2009, 
ದಿನಾಂಕ: 
11 - 05 - 2010 ಹಾಗೂ 
ತಿದ್ದುಪಡಿ ದಿನಾಂಕ : 
28 -06 - 2010ರನ್ವಯ 
ಪ್ರಾಧ್ಯಾಪಕರ 
ಹುದ್ದೆಯಿಂದ 
ಪ್ರಾಂಶುಪಾಲರ ಹುದ್ದೆಗೆ 
ನಿಯುಕ್ತಿ 
ಹೊಂದಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


೧೭೨೯ 


_ 3 


| 


4 


| 


5 


ಮುಂಬಡ್ತಿ 


31 - 03 - 1954 


12 - 04 - 1982 


| 08 - 06 - 2005 | 08 - 06 - 2005 


ಫಾರ್ಮಾಸ್ಯಟಿಕ್ಸ್ 
ಡಾ|| ಎನ್. ಜಿ. ನಂಜುಂಡ 
ಸ್ವಾಮಿ 
ಡಾ|| ವಿಜಯ ಜಿ . ಜೋಷಿ 


ನೇರ 


12 - 10 - 1967 


14 - 01 - 2011 


| 14 - 01 - 2011 


14 - 01 - 2011 


ನೇಮಕಾತಿ 


| 12 - 09 - 1958 


25 - 11 - 1983 


| 22 - 09 - 2005 | 22 - 09 - 2005 


ಫಾರ್ಮಾಲ್ಯೂಟಿಕಲ್ ಕೆಮಿಸ್ಟ್ರಿ 
ಎಂ .ಎಸ್. ನಿರಂಜನ್ 

ಮುಂಬಡ್ತಿ 
| ಡಾ|| ಚನ್ನಬಸವರಾಜ್ ಕೆ.ಪಿ. | ನೇರ 

ನೇಮಕಾತಿ 


20 - 06 - 1960 


14 - 01 - 2011 


14 - 01 - 2011 


14 - 01 - 2011 


ಫಾರ್ಮಾಕಾಲಜಿ 


24 - 09 - 1963 


| 


14 - 01 - 2011 


14 - 01 - 2011 


14 - 01 - 2011 


ಡಾ|| ರಾಮಚಂದ್ರಶೆಟ್ಟಿ 
ಶಿದ್ದಂಶೆಟ್ಟಿ 


ನೇರ 
ನೇಮಕಾತಿ 


24-09-1963 


ಬಿ. ಕಮಲಮ್ಮ , 
P . R . 591 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 20 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 142 ಐಎಂಎಂ 2014, ಬೆಂಗಳೂರು, ದಿನಾಂಕ: 30ನೇ ಜೂನ್, 2014 
ದಿನಾಂಕ: 01- 01 - 2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಚೀಫ್ ಸೈಂಟಿಫಿಕ್ ಆಫೀಸರ್‌, ವೃಂದದ ( ವೇತನ ಶ್ರೇಣಿ 
ರೂ . 36300 - 53850) ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿ ಬಾಧಿತರಾದ ಅಧಿಕಾರಿಗಳು ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು 
ಪೂರಕ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು, ಇವರಿಗೆ 
ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯ ನಂತರ ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 


ಅನುಬಂಧ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 142 ಐಎಂಎಂ 2014 , ದಿನಾಂಕ : 30 - 06 - 2014 
ದಿನಾಂಕ: 01 - 01 - 2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಚೀಫ್ ಸೈಂಟಿಫಿಕ್ ಆಫೀಸರ್ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 


ನೇರ 


ಕ್ರ. ಸಂ . 


ಹೆಸರು 
ಶ್ರೀ /ಶ್ರೀಮತಿ 


ಜನ್ಮ ದಿನಾಂಕ 


ನೇಮಕಾತಿ/ 
ಮುಂಬಡ್ತಿ | 
ಇತರೆ 


ಸೇವೆಗೆ ಸೇರಿದ 

ದಿನಾಂಕ 


ನೈಜವಾಗಿ 
ಮುಂಬಡ್ತಿ 
ಹೊಂದಿದ 
ದಿನಾಂಕ 


ನೇಮಕಾತಿಗೆ/ 
ಜೇಷ್ಠತೆಗೆ 
ನೈಜವಾದ 
ಅರ್ಹತಾ 
ದಿನಾಂಕ 


ಷರಾ 


1 . 


ಪಾರ್ವತಿ ಆನಂದಗೌಡರ್ 


ಸುಧಾಸ್ವಾಮಿ 
3. | ಎಸ್ .ಎನ್. ಶಿವಶಂಕರ್ 


16 - 09 -1960 | 02 - 05 -1988 | 30 - 07 -2004 | 30 - 07 -2004 
| ಮುಂಬಡ್ತಿ | 07 - 10 - 1961 | 02 - 05 - 1988 | 18 - 04 - 2006 | 18 - 04 - 2006 
ಮುಂಬಡ್ತಿ - 6 - 03 - 1958 | 09 - 05 -1988 20 - 12 - 2008 | 20 - 12 - 2008 

ಬಿ. ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ.ವೈ .ಪ.). 


P. R. 592 
SC - 10 


೧೭೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

ಭಾಗ ೩ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 141 ಐಎಂಎಂ 2014 , ಬೆಂಗಳೂರು, ದಿನಾಂಕ: 30ನೇ ಜೂನ್, 2014 
ದಿನಾಂಕ: 01 - 01 - 2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಸಹಾಯಕ ಔಷಧ ನಿಯಂತ್ರಕರ ವೃಂದದ (ವೇತನ ಶ್ರೇಣಿ 
ರೂ . 28100 -50100) ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿ ಬಾಧಿತರಾದ ಅಧಿಕಾರಿಗಳು ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು 
ಪೂರಕ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು, ಇವರಿಗೆ 
ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 


ಅನುಬಂಧ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 141 ಐಎಂಎಂ 2014, ದಿನಾಂಕ: 30 - 06 -2014 
ದಿನಾಂಕ: 01- 01 - 2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಸಹಾಯಕ ಔಷಧ ನಿಯಂತ್ರಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 


ಕ್ರ. ಸಂ . 


ಹೆಸರು 
ಶ್ರೀ /ಶ್ರೀಮತಿ 


ನೇರ 
ನೇಮಕಾತಿ/ 
ಮುಂಬಡ್ತಿ | 
ಇತರೆ 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 
ದಿನಾಂಕ 


ನೈಜವಾಗಿ 
ಮುಂಬಡ್ತಿ 
ಹೊಂದಿದ 
ದಿನಾಂಕ 


ನೇಮಕಾತಿಗೆ/ 
ಜೇಷ್ಠತೆಗೆ 
ನೈಜವಾದ 
ಅರ್ಹತಾ 
ದಿನಾಂಕ 


ಷರಾ 


6 


12 - 07 - 1957 


19 - 07 - 1982 


09 - 07 - 1999 


09 - 07 - 1999 


| 23 - 04 - 1957 


| 


19 - 07 - 1982 


| 10 - 05 - 2001 


| 10 - 05 - 2001 


ಟಿ. ಎ . ರಾಮಬಾಬು 
ಎಂ . ಎ . ವಿ . ಅನ್ಸಾರಿ 

ಆರ್. ಎಸ್. ಶಹಾ 
4. | ಆರ್. ವೆಂಕಟೇಶರೆಡ್ಡಿ 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


22 - 07 - 1958 


28 - 06 - 1984 


| 10 - 05 - 2001 | 10 - 05 - 2001 


02 - 05 - 1954 


05 - 07 -1979 


| 10 - 05 - 2001 


| 10 - 05 - 2001 


(ಸಔವಿಮವಿ ಯಲ್ಲಿ 
ಔಷಧ ವಿಜ್ಞಾನದಲ್ಲಿ 
ಉಪನ್ಯಾಸಕರು) 
27 - 06 - 1984 

(ಔಷಧ 


ಪರಿವೀಕ್ಷಕರು) 


ಬಿ . ಪಿ . ಅರುಣ್ 


ಮುಂಬಡ್ತಿ 


14 - 05 - 1967 


15 - 10 - 1991 


10 - 05 - 2001 | 10 - 05 - 2001 


ಮುಂಬಡ್ತಿ 


14 - 11 - 1962 


04 - 08 - 1993 


10 -05 - 2001 


ದೀಪಕ್ ಎನ್ . 
ಗಾಯಕ್ವಾಡ್ 


10 - 05 - 2001 


| 


ಗೀತಾಕುಮಾರಿ ದಾಸ್ 


ಮುಂಬಡ್ತಿ 


26 - 05 - 1960 


15 - 10 - 1991 


10 - 05 - 2001 | 10 - 05 - 2001 


| 


01 - 04 - 1964 


23 - 04 - 1993 


| 10 - 05 - 2001 


10 - 05 - 2001 


|೨ 


ಅಮರೇಶ ತುಂಬಗಿ 

ಮುಂಬಡ್ತಿ 
ಎಸ್. ಉಮೇಶ್ ( ಪ. ಜಾ .) | ಮುಂಬಡ್ತಿ 


18 - 05 - 1968 


05 - 09 - 2001 | 05 - 09 - 2001 


04 -12 -1995 
( ಪದವೀಧರ 
ಫಾರ್ಮಾಸಿಸ್ಟ್) 
22 - 06 -1998 

(ಔಷಧ 
ಪರಿವೀಕ್ಷಕರು ) 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


೧೭೩೧ 


| 1 | 


2 


10 . | 


ನಜೀರ್ ಅಹಮದ್ 


ಮುಂಬಡ್ತಿ 


| 01 - 06 - 1966 


| 24 - 04 - 1993 


| 01 - 02 - 2010 


| 12 - 05 - 2004 


ಸರ್ಕಾರದ ಆದೇಶ 
ಸಂಖ್ಯೆ ಆಕುಕ 42 
ಐಎಂಎಂ 2002, 
ದಿನಾಂಕ: 
19 - 01 - 2010 ರನ್ವಯ 
ದಿನಾಂಕ: 
12 - 05 - 2004ರಿಂದ 
ಪೂರ್ವಾನ್ವಯವಾಗಿ 
ಬಡ್ತಿ ನೀಡಲಾಗಿದೆ 


13 - 02 - 1959 


| 


18 - 12 - 1996 


| 12 - 05 - 2004 | 12 - 05 - 2004 


18 - 12 - 1959 


18 - 12 - 1996 


| 12 - 05 - 2004 | 12 - 05 - 2004 


20 - 07 -1961 


18 -12 -1996 


12 - 05 -2004 


12 - 05 - 2004 


ಸಿ . ಎಂ . ಶಿವಕುಮಾರ್ 

ಮುಂಬಡ್ತಿ 
ಸುನೀಲ್ ಎ. ಪಾಟೀಲ್ ಮುಂಬಡ್ತಿ 
ಶಂಕರ್ ಜ್ಯೋತಿ 

ಮುಂಬಡ್ತಿ 
ಕೆ. ನಾಗರಾಜ್ 

ಮುಂಬಡ್ತಿ 
ಸಿ. ಕುಮಾರ್‌ ( ಪ. ಜಾ .) ಮುಂಬಡ್ತಿ 
ಜೆ. ಭಾಸ್ಕರನ್ ( ಪ . ಜಾ .) 

ಮುಂಬಡ್ತಿ 
17. | ಜಿ. ಪಿ .ರವಿಪ್ರಸಾದ್ ( ಪ. ಪಂ ) | ಮುಂಬಡ್ತಿ 


12 - 06 - 1963 


18 - 12 - 1996 


12 - 05 - 2004 


12 - 05 - 2004 


13 - 06 - 1964 


22 - 06 - 1998 


12 - 05 - 2004 


12 - 05 - 2004 


29 - 05 - 1970 


- 22 - 06 -1998 


| 12 - 05 - 2004 


| 12 - 05 - 2004 


12 - 05 - 1965 


13 - 10 - 1997 


| 12 - 05 - 2004 | 12 - 05 - 2004 


( ಕಿರಿಯ 
ರಸಾಯನತಜ್ಞರು) 
13 -10 - 1999 


( ಔಷಧ 
ಪರಿವೀಕ್ಷಕರು) 


18 . 


01 - 05 - 1964 


14 - 09 - 2004 | 14 - 09 - 2004 


ಎನ್. ಕೃಷ್ಣಾರೆಡ್ಡಿ 
ಟಿ. ಪಿ. ಸುಜಿತ್ 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


18 - 12 -1996 
18 - 12 - 1996 


19 . 


11 - 09 - 1970 


| 14 - 09 - 2004 | 14 - 09 - 2004 


20 . | ಬಸವರಾಜ ಅಸಂಗಿ 


20 - 07 - 1967 | 22 - 06 - 1998 


| 


6 - 11 - 2007 


| 14 - 09 - 2004 


ಸರ್ಕಾರದ 
ಅಧಿಸೂಚನೆ ಸಂಖ್ಯೆ 
ಆಕುಕ 78 ಐಎಂಎಂ 
2006 , ದಿನಾಂಕ: 
19 - 06 - 2009 
ರನ್ವಯ ದಿನಾಂಕ: 
14 - 09 - 2004ರಿಂದ 
ಪೂರ್ವಾನ್ವಯವಾಗಿ 
ಬಡ್ತಿ ನೀಡಲಾಗಿದೆ 


06 - 07 - 1965 | 22 - 06 - 1998 


14 - 09 - 2004 | 14 - 09 -2004 


21. | ಪಿ . ರಮೇಶ್ 
22 . ಕೆಂಪಯ್ಯ ಸುರೇಶ್ ( ಪ. ಜಾ ) 
23 . | ರಮಾಕಾಂತ್ ಆರ್. ಕುಂಠ 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


27 - 12 - 1974 


13 - 10 - 1999 


14 - 09 - 2004 


14 - 09 - 2004 


22 - 06 - 1961 


| 23 - 05 -2005 | 23 - 05 - 2005 


24 - 05 -1993 

ಪದವೀಧರ 
ಫಾರ್ಮಾಸಿಸ್ಟ್ 
04 - 07 - 1998 


( ಔಷಧ 
ಪರಿವೀಕ್ಷಕರು) 


24 . 


ರಾಜಶೇಖರ ಮಲ್ಲಿ ( ಪ. ಜಾ ) | 

ಮುಂಬಡ್ತಿ 


02 - 01 - 1971 


13 - 10 - 1999 


| 29 - 11 - 2005 | 29 -11 -2005 


ಎಸ್ . ನಾಗರಾಜ್ 


ಮುಂಬಡ್ತಿ 


12 - 04 - 1971 


22 - 06 - 1998 


21 - 01 - 2006 


| 21 - 01 - 2006 


ಮಲ್ಲಿಕಾರ್ಜುನ ನಾಗೂರ್ 


ಮುಂಬಡ್ತಿ 


10 - 01 - 1967 


22 - 06 - 1998 


16 - 05 - 2006 | 16 - 05 -2006 


27. | ಖಾಲಿದ್ ಅಹಮದ್ ಖಾನ್ | ಮುಂಬಡ್ತಿ 


17 - 04 - 1971 | 


22 - 06 -1998 


16 - 05 - 2006 | 16 - 05 - 2006 


೧೭೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೩ 


28. 


ಮುಂಬಡ್ತಿ 


15 -10 -1966 | 


23 - 06 -1998 


06 - 11- 2007 | 06 - 11 - 2007 


ಗೋಪಾಲರಾವ್ ಹೆಚ್. 
ಭಂಡಾರೆ 
ಗೋಣಿ ಫಕೀರಪ್ಪ 
ಬಿ . ಸುರೇಶ್ 
ಜಿ.ವಿ . ನಾರಾಯಣರೆಡ್ಡಿ 


22 - 07 - 1963 


| 14 - 10 - 1999 


ಮುಂಬಡ್ತಿ 
ಮುಂಬಡ್ತಿ 
ಮುಂಬಡ್ತಿ 


06 - 11 - 2007 | 06 -11 - 2007 
06 - 11 - 2007 | 06 -11 -2007 


01 - 04 - 1967 


14 - 10 - 1999 


08 - 04 - 1996 


| 19 - 12 - 2008 | 


19 -12 - 2008 


26 - 05 - 1993 
ಆರೋಗ್ಯ ಇಲಾಖೆ 
ಫಾರ್ಮಾಸಿಸ್ಟ್ 
25 - 10 - 1999 

(ಔಷಧ 
ಪರಿವೀಕ್ಷಕರು) 
14 - 10 - 1999 


32 . 


01 - 04 - 1966 


| 19 - 12 - 2008 | 19 - 12 - 2008 


ಕೆ.ಎಸ್ . ಮಲ್ಲಿಕಾರ್ಜುನ 
ಉಮಾಕಾಂತ್ ಆರ್. 
ಪಾಟೀಲ್ 


ಮುಂಬಡ್ತಿ 
ಮುಂಬಡ್ತಿ 


33 . 


16 - 06 -1964 


15 -10 - 2010 | 15 - 10 - 2010 


26 - 05 - 1993 
( ಪದವೀಧರ 
ಫಾರ್ಮಾಸಿಸ್ಟ್) 
25 -10 -1999 

( ಔಷಧ 
ಪರಿವೀಕ್ಷಕರು) 


34, 


ಸಂಗಣ್ಣ ಎಸ್ . ಶೀಳಿ 


ಮುಂಬಡ್ತಿ 


06 - 02 - 1969 


14 - 10 - 1999 


| 15 - 10 - 2010 


| 15 - 10 - 2010 


35 . 


ಎಂ . ಸುರೇಶ್ 


ಮುಂಬಡ್ತಿ 


13 - 05 - 1967 


14 - 10 - 1999 


15 - 10 - 2010 | 


15 - 10 - 2010 


36. 


ಕೆ. ವಿ . ನಾಗರಾಜ್ 


ಮುಂಬಡ್ತಿ 


03 - 03 - 1967 


_ 14 - 10 - 1999 


15 - 10 - 2010 


15 - 10 - 2010 


37. ಕೆ.ಎಸ್. ನಾಗಜ್ಯೋತಿ 


05 - 01 - 1976 


13 - 10 - 1999 


| 07 - 07 - 2012 


07 - 07 - 2012 


ನೇರ 
ನೇಮಕಾತಿ 


38. | ಎನ್. ವಿ . ರಘುರಾಮ್ 


10 - 05 - 1974 


| 07 - 07 - 2012 


| 07 - 07 - 2012 


ನೇರ 
ನೇಮಕಾತಿ 


06 -10 - 1967 

(ಕಿರಿಯ 
ರಸಾಯನತಜ್ಞರು) 
13 - 10 -1999 

( ಔಷಧ 
ಪರಿವೀಕ್ಷಕರು) 


P . R . 593 
SC - 25 


ಬಿ . ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 150 ಐಎಂಎಂ 2014, ಬೆಂಗಳೂರು, ದಿನಾಂಕ : 30ನೇ ಜೂನ್, 2014 
ದಿನಾಂಕ: 01 - 01 - 2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಅಪರ ಔಷಧ ನಿಯಂತ್ರಕರ ವೃಂದದ (ವೇತನ ಶ್ರೇಣಿ 
ರೂ . 40050 - 56550 ) ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿ ಬಾಧಿತರಾದ ಅಧಿಕಾರಿಗಳು ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು 
ಪೂರಕ ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು, ಇವರಿಗೆ 
ಸಲ್ಲಿಸತಕ್ಕದ್ದು . ನಿಗಧಿತ ಅವಧಿಯ ನಂತರ ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


೧೭೩೩ 


ಅನುಬಂಧ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 150 ಐಎಂಎಂ 2014 , ದಿನಾಂಕ: 30 - 06 - 2014 
ದಿನಾಂಕ: 01 - 01 - 2014 ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಅಪರ ಔಷಧ ನಿಯಂತ್ರಕರ ವೃಂದದ 
ನೇರ 

ನೈಜವಾಗಿ 

ನೇಮಕಾತಿಗೆ/ 
ಹೆಸರು ನೇಮಕಾತಿ/ 

ಸೇವೆಗೆ ಸೇರಿದ ಮುಂಬಡ್ತಿ 
ಕ್ರ. ಸಂ . 

ಜನ್ಮ ದಿನಾಂಕ 

ಜೇಷ್ಟತೆಗೆ ನೈಜವಾದ 
ಶ್ರೀ /ಶ್ರೀಮತಿ ಮುಂಬಡ್ತಿ | 

ದಿನಾಂಕ ಹೊಂದಿದ 

ಅರ್ಹತಾ ದಿನಾಂಕ 
ಇತರೆ 

ದಿನಾಂಕ 


ಷರಾ 


1. | ರಘುರಾಮ ಭಂಡಾರಿ 


ಮುಂಬಡ್ತಿ 


| 01 - 06 -1956 


| 


31 - 01 - 1983 


| 20 -10- 2008 | 


20 -10 - 2008 


P . R . 594 
Sc - 10 


ಬಿ. ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 146 ಐಎಂಎಂ 2014 , ಬೆಂಗಳೂರು, ದಿನಾಂಕ : 30ನೇ ಜೂನ್, 2014 
ದಿನಾಂಕ: 01 - 01 - 2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಸಹ ಪ್ರಾಧ್ಯಾಪಕರು, ವೃಂದದ ( ವೇತನ ಶ್ರೇಣಿ ರೂ . 37400 - 67000) 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ಬಾಧಿತರಾದ 
ಅಧಿಕಾರಿಗಳು ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ , ಈ ಅಧಿಸೂಚನೆ ಹೊರಡಿಸಿದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಪೂರಕ 
ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು, ಇವರಿಗೆ 
ಸಲ್ಲಿಸತಕ್ಕದ್ದು. ನಿಗದಿತ ಅವಧಿಯ ನಂತರ ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಬಿ.ಕಮಲಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 


ಅನುಬಂಧ 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 146 ಐಎಂಎಂ 2014 , ದಿನಾಂಕ: 30 - 06 - 2014 
ದಿನಾಂಕ: 01 - 01 - 2014 ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಸಹ ಪ್ರಾಧ್ಯಾಪಕರು ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 


ಕ್ರಸಂ. 


ಹೆಸರು 
ಶ್ರೀ /ಶ್ರೀಮತಿ 


ನೇರ 
ನೇಮಕಾತಿ/ 
ಮುಂಬಡ್ತಿ | | 
ಇತರೆ 


ಜನ್ಮ ದಿನಾಂಕ 


ಸೇವೆಗೆ ಸೇರಿದ 

ದಿನಾಂಕ 


ನೈಜವಾಗಿ 
ಮುಂಬಡ್ತಿ 
ಹೊಂದಿದ 
ದಿನಾಂಕ 


ನೇಮಕಾತಿಗೆ / 
ಜೇಷ್ಠತೆಗೆ 

ನೈಜವಾದ 
ಅರ್ಹತಾ ದಿನಾಂಕ 


ಷರಾ 


| 


3 


| 


4 


| 


5 


| 


6 


| 


7 


| 


8 


ಫಾರ್ಮಾಸೂಟಿಕಲ್ ಕೆಮಿಸ್ಟ್ರಿ 
ಡಾ|| ಜೆ. ಚಂದ್ರಶೇಖರ್ 


05 - 02 - 1964 


03 - 02 - 1997 


| 22 - 09 - 2005 | 22 - 09 - 2005 


ಮುಂಬಡ್ತಿ | 
ಮುಂಬಡ್ತಿ 


01 - 06 - 1969 


03 - 02 - 1997 


| 22 - 09 - 2005 


22 - 09 - 2005 


ಡಾ || ಕಲಸ್ಕರ್‌ ಗುರುನಾಥ್ 
( ಪ . ಜಾ ) 


ಫಾರ್ಮಾಸ್ಯಟಿಕ್ಸ್ 
ಬಿ . ಪಿ . ಮಂಜುಳ 


ಮುಂಬಡ್ತಿ 


06 - 04 - 1964 


15 - 09 - 1998 


22 - 09 - 2005 


22 - 09 - 2005 


ಡಾ || ಸತೀಶ ಬಾಬು ಬಿ .ಕೆ. 


ನೇರ 


14 - 04 - 1968 


14 - 01 - 2011 


14 - 01 - 2011 


14 - 01 - 2011 


ನೇಮಕಾತಿ 


೧೭೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೩ 


5 


ಫಾರ್ಮಕಾಲಜಿ 


ನೇರ 


13 - 06 - 1967 


05 - 06 - 2008 | 05 - 06 - 2008 


ಡಾ|| ಚಂದ್ರಶೇಖರ ಮಲ್ಲಣ್ಣ 
ಸುಲ್ತಾನಪುರ 


ನೇಮಕಾತಿ 


22 -10 - 1999 
(ಜೂನಿಯರ್ 

ಕೆಮಿಸ್ಟ್) 
05 - 06 - 2008 


ಫಾರ್ಮಕಾಗ್ನಸಿ 


1 . | 


ಡಾ|| ರೂಪಶ್ರೀ , ಟಿ.ಎಸ್. 


ನೇರ 


22 - 07 - 1976 


14 - 01 - 2011 


14 - 01 - 2011 


14 - 01 - 2011 


ನೇಮಕಾತಿ 


ಬಿ . ಕಮಲಮ್ಮ , 
P . R . 595 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 10 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ. ಪ.). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 144 ಐಎಂಎಂ 2014, ಬೆಂಗಳೂರು, ದಿನಾಂಕ: 30ನೇ ಜೂನ್, 2014 
ದಿನಾಂಕ: 01- 01 - 2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಪ್ರಾಂಶುಪಾಲರು ವೃಂದದ ( ವೇತನ ಶ್ರೇಣಿ ರೂ . 37400 - 67000) 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ಬಾಧಿತರಾದ 
ಅಧಿಕಾರಿಗಳು ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಪೂರಕ 
ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು, ಇವರಿಗೆ 
ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 

ಅನುಬಂಧ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 144 ಐಎಂಎಂ 2014, ದಿನಾಂಕ: 30 - 06 - 2014 
ದಿನಾಂಕ: 01 - 01 -2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಪ್ರಾಂಶುಪಾಲರು ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 

ನೈಜವಾಗಿ ನೇಮಕಾತಿಗೆ/ 
ನೇರ ನೇಮಕಾತಿ/ 
ಹೆಸರು 

| ಸೇವೆಗೆ ಸೇರಿದ ಮುಂಬಡ್ತಿ ಜೇಷ್ಠತೆಗೆ 
ಕ್ರ. ಸಂ . ಮುಂಬಡ್ತಿ | | ಜನ್ಮ ದಿನಾಂಕ 

ಷರಾ 
ಶ್ರೀ /ಶ್ರೀಮತಿ 

ದಿನಾಂಕ ಹೊಂದಿದ ನೈಜವಾದ 
ಇತರೆ 

ದಿನಾಂಕ ಅರ್ಹತಾ ದಿನಾಂಕ 


8 


1. | ಡಾ || ಎಸ್. ಶಶಿಧರ 


|| 


ಮುಂಬಡ್ತಿ 


13 - 03 - 1954 | 04 - 08 - 1982 | 28 - 06 - 2010 | 28- 06 - 2010 | 

ಸರ್ಕಾರದ ಅಧಿಸೂಚನೆ 
ಸಂಖ್ಯೆ ಆಕುಕ 109 ಪಿಟಿಡಿ 
2009, ದಿನಾಂಕ: 
11 - 05 - 2010 ಹಾಗೂ 
ತಿದ್ದುಪಡಿ ದಿನಾಂಕ: 
28 - 06 - 2010 ರನ್ವಯ 
ಪ್ರಾಧ್ಯಾಪಕರ ಹುದ್ದೆಯಿಂದ 
ಪ್ರಾಂಶುಪಾಲರ ಹುದ್ದೆಗೆ 

ನಿಯುಕ್ತಿ ಹೊಂದಿರುತ್ತಾರೆ 
ಬಿ. ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 


P . R . 596 
SC - 10 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

೧೭೩೫ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 140 ಐಎಂಎಂ 2014, ಬೆಂಗಳೂರು, ದಿನಾಂಕ : 30ನೇ ಜೂನ್, 2014 
ದಿನಾಂಕ: 01 - 01- 2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಉಪ ಔಷಧ ನಿಯಂತ್ರಕರ ವೃಂದದ ( ವೇತನ ಶ್ರೇಣಿ ರೂ . 36300 - 53850) 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ಬಾಧಿತರಾದ 
ಅಧಿಕಾರಿಗಳು ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಪೂರಕ 
ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು, ಇವರಿಗೆ 
ಸಲ್ಲಿಸತಕ್ಕದ್ದು . ನಿಗದಿತ ಅವಧಿಯ ನಂತರ ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ .ಪ.). 


ಅನುಬಂಧ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 140 ಐಎಂಎಂ 2014 , ದಿನಾಂಕ: 30 - 06 - 2014 
ದಿನಾಂಕ: 01 - 01 -2014 ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಉಪ ಔಷಧ ನಿಯಂತ್ರಕರ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 

ನೇಮಕಾತಿಗೆ/ 
ನೇರ 

ನೈಜವಾಗಿ 

ಜೇಷ್ಠತೆಗೆ 
ಹೆಸರು ನೇಮಕಾತಿ/ 

ಸೇವೆಗೆ ಸೇರಿದ ಮುಂಬಡ್ತಿ 
ಕ್ರಸಂ. ಜನ್ಮ ದಿನಾಂಕ 

ನೈಜವಾದ 
ಶ್ರೀ /ಶ್ರೀಮತಿ ಮುಂಬಡ್ತಿ | 

ದಿನಾಂಕ ಹೊಂದಿದ 

ಅರ್ಹತಾ 
ಇತರೆ 

ದಿನಾಂಕ 

ದಿನಾಂಕ 


ಅಬುಲ್ ಮೊಹಿಸಿನ್ 


01 - 08 - 1954 


31 - 01 - 1983 


| 


25 - 04 - 2005 


25 - 04 - 2005 


ಮುಂಬಡ್ತಿ 
ಮುಂಬಡ್ತಿ 


27 - 05 - 1965 


15 - 10 - 1991 


| 27 - 12 - 2005 | 27 - 12 - 2005 


ಹಿರೋಳಿ ರೇವಣ ಸಿದ್ದಪ್ಪ 
( ಪ. ಜಾ .) 
ಬಾಗೋಜಿ ಟಿ . ಖಾನಾಪುರೆ 
( ಪ . ಜಾ .) 


3 , 


ಮುಂಬಡ್ತಿ 


24 - 07 - 1964 


15 - 10 - 1991 


23 - 02 - 2007 | 


23 - 02 - 2007 


4 . 


| 


ಹೆಚ್ . ಶ್ರೀನಿವಾಸ್ ( ಪ. ಜಾ .) | 


ಮುಂಬಡ್ತಿ 


| 23 - 03 - 1960 


15 - 10 - 1991 


17 - 05 - 2013 


| 17 - 05 - 2013 


ಸರ್ಕಾರದ ಅಧಿಸೂಚನೆ 
ಸಂಖ್ಯೆ ಆಕುಕ 256 
ಐಎಂಎಂ 2012, 
ದಿನಾಂಕ: 
21 - 12 - 2013ರನ್ವಯ 
ದಿನಾಂಕ: 
01 - 06 - 2010ರಿಂದ 
ಪೂರ್ವಾನ್ವಯವಾಗಿ 
ಬಡ್ತಿ ನೀಡಲಾಗಿದೆ 


5. | ವಿ .ಎಲ್. ಹಂಬರ್‌ 


ಮುಂಬಡ್ತಿ 


| 01 - 06 - 1954 


| 


19 - 07 - 1982 


| 01 - 06 -2010 


| 01 - 06 -2010 


6. | 


ಡಾ || ಕರುಣಾಕರ ಮೂಲ್ಯ 


ಮುಂಬಡ್ತಿ 


24 - 08 - 1954 


19 - 07 - 1982 


| 


01 - 06 - 2010 


| 01 - 06 - 2010 


ಸರ್ಕಾರದ 
ಅಧಿಸೂಚನೆ -1, 
ಕ್ರಮಸಂಖ್ಯೆ ಆಕುಕ 53 
ಐಎಂಎಂ 2010 , 
ದಿನಾಂಕ: 
01-06 -2010ರನ್ವಯ 
ಸದಸ್ಯ ಕಾರ್ಯದರ್ಶಿ, 
ಪರೀಕ್ಷಾ ಪ್ರಾಧಿಕಾರ 
ಮಂಡಳಿ ಹುದ್ದೆಗೆ 
ನಿಯುಕ್ತಿಗೊಂಡಿರುತ್ತಾರೆ 


೧೭೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೩ 


7. | ಡಾ|| ಎನ್. ವಡಿವೇಲು 


ಮುಂಬಡ್ತಿ 


| 05 - 10 - 1955 


19 - 07 - 1982 


01 - 06 - 2010 | 


| 01 - 06 - 2010 


ಬಿ . ಕಮಲಮ್ಮ , 
P . B . 597 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
Sc - 10 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ. ವೈ. ಪ.). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 143 ಐಎಂಎಂ 2014 , ಬೆಂಗಳೂರು, ದಿನಾಂಕ: 30ನೇ ಜೂನ್, 2014 
ದಿನಾಂಕ: 01 - 01 - 2014ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಸೈಂಟಿಫಿಕ್ ಆಫೀಸರ್ ವೃಂದದ (ವೇತನ ಶ್ರೇಣಿ ರೂ . 28100 - 50100) 
ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಇದರೊಂದಿಗೆ ಲಗತ್ತಿಸಿರುವ ಅನುಬಂಧದಲ್ಲಿರುವಂತೆ ಪ್ರಕಟಿಸಲಾಗಿದೆ. ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ಬಾಧಿತರಾದ 
ಅಧಿಕಾರಿಗಳು ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ, ಈ ಅಧಿಸೂಚನೆ ಹೊರಡಿಸಿದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆಯನ್ನು ಪೂರಕ 
ದಾಖಲೆಗಳೊಂದಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆಂಗಳೂರು, ಇವರಿಗೆ 
ಸಲ್ಲಿಸತಕ್ಕದ್ದು. ನಿಗಧಿತ ಅವಧಿಯ ನಂತರ ಬಂದಂತಹ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 


ಅನುಬಂಧ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 143 ಐಎಂಎಂ 2014 , ದಿನಾಂಕ: 30 - 06 - 2014 
ದಿನಾಂಕ: 01 - 01 - 2014 ರಲ್ಲಿದ್ದಂತೆ ಔಷಧ ನಿಯಂತ್ರಣ ಇಲಾಖೆಯ ಸೈಂಟಿಫಿಕ್ ಆಫೀಸರ್ ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 

ನೇಮಕಾತಿಗೆ/ 
ನೇರ 

ನೈಜವಾಗಿ 

ಜೇಷ್ಠತೆಗೆ 
ಹೆಸರು ನೇಮಕಾತಿ/ 

ಸೇವೆಗೆ ಸೇರಿದ ಮುಂಬಡ್ತಿ 

ಜನ್ಮ ದಿನಾಂಕ 
ಶ್ರೀ /ಶ್ರೀಮತಿ ಮುಂಬಡ್ತಿ | 

ದಿನಾಂಕ ಹೊಂದಿದ 

ಅರ್ಹತಾ 
ದಿನಾಂಕ 

ದಿನಾಂಕ 


ನೈಜವಾದ 


ಷರಾ 


ಇತರೆ 


2 


| 


3 


ಮುಂಬಡ್ತಿ 


23 - 04 - 1972 | 


21 - 11 - 1997 


18 - 11 - 2001 


| 18 - 11 -2001 


ಶಿವಲಿಂಗಯ್ಯ ಮೋಹನ್ 
( ಪ . ಜಾ .) 
ಗೋಪಾಲ್ ಎಸ್. ಮಗದುಂ 


ಮುಂಬಡ್ತಿ 


20 - 07 - 1963 


30 - 05 -1988 


| 15 - 09 - 2004 | 15 - 09 - 2004 


| ಎನ್. ಡಿ. ಪ್ರಮೀಳ 


ಮುಂಬಡ್ತಿ 


02 - 02 - 1972 


06 - 10 - 1997 


15 - 09 - 2004 | 15 - 09 - 2004 


20 - 06 - 1968 


14 - 10 - 1999 | 


16 - 09 - 2004 | 16 - 09 - 2004 


01 - 05 - 1974 


_ 13 -10 - 1999 


18 - 04 - 2006 | 18 - 04 - 2006 


15 - 08 - 1971 


15 - 04 - 2002 


05 - 07 - 2008 | 


05 - 07 - 2008 


ಆರ್. ವಿಜಯಲಕ್ಷ್ಮಿ ( ಪ. ಜಾ .) . ಮುಂಬಡ್ತಿ 
ರಾಜೇಂದ್ರ ಸಿ. ಇ. 

ಮುಂಬಡ್ತಿ 
ಬಿ . ತುಕಾರಾಂ ( ಪ. ಜಾ .) ಮುಂಬಡ್ತಿ 
7. | ಲೋಕೇಶ್ ಪ್ರಸಾದ್ ಎಂ .ಎಸ್ . ಮುಂಬಡ್ತಿ 
ಉಮಾದೇವಿ ಆರ್‌. ಕೆ. 

ಮುಂಬಡ್ತಿ 
ಮಹಮದ್ ಸೈಫುದ್ದೀನ್ ಮುಂಬಡ್ತಿ 
ರುಬ್ಬಾನಿ 


18 - 04 - 1973 


25 - 10 -1999 


30 - 08 - 2010 | 


30 - 08 - 2010 


01 - 06 - 1970 


13 - 10 - 1999 


30 - 08 - 2010 


30 - 08 - 2010 


21 - 07 - 1970 | 


14 - 10 - 1999 


30- 08 - 2010 | 30 - 08- 2010 


P . R . 598 


ಬಿ. ಕಮಲಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ಭಾ . ವೈ . ಪ.). 


SC - 10 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

೧೭೩೭ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ ಜಿಲ್ಲಾಡಳಿತ ಭವನ, ದಾವಣಗೆರೆ - 577 002 . 
OFFICE OF THE DEPUTY COMMISSIONER , DAVANGERE DISTRICT 
District administration Bhavan , Davangere , Pin Code :577 002. 

ಅಧಿಸೂಚನೆ 

ನಂ :ಎಂಡಿಆರ್ / ಸಿ.ಆರ್ / ಗಣಿ/ 1 / 2014 - 15, ದಿನಾಂಕ:19 - 08 - 2014 
ವಿಷಯ : ಕರ್ನಾಟಕ ಜಲ್ಲಿ ಪುಡಿ ಮಾಡುವ ಘಟಕಗಳ ನಿಯಂತ್ರಣ ತಿದ್ದುಪಡಿ ಅಧಿನಿಯಮ 2013ರಂತೆ ಜಲ್ಲಿ ಕಲ್ಲುಪುಡಿ ಮಾಡುವ 

ಘಟಕಗಳನ್ನು ಸುರಕ್ಷಿತ ವಲಯಗಳೆಂದು ಘೋಷಣೆ ಮಾಡುವ – ಕುರಿತು. 
ಉಲ್ಲೇಖ: ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ(ಕ್ರಷರ್‌ಗಳ) ನಿಯಂತ್ರಣ( ತಿದ್ದುಪಡಿ) ಅಧಿನಿಯಮ 2013 ಅಧಿನಿಯಮ 6(3) ರಂತೆ. 

ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ , ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ತಿದ್ದುಪಡಿ ಅಧಿನಿಯಮ6 (3) ರಂತೆ ಈ ಕೆಳಗೆ 
ನಮೂದಿಸಿ ವಿವರಿಸಿರುವ ಪ್ರದೇಶಗಳನ್ನು ಕಲ್ಲುಪುಡಿ ಮಾಡುವ ಘಟಕಗಳ ( ಕ್ರಷರ್‌ಗಳ) ಸುರಕ್ಷಿತ ವಲಯಗಳೆಂದು ಘೋಷಿಸಲು ಹಾಗೂ ವಿವರಗಳನ್ನು 
ಸಾರ್ವಜನಿಕರ ಗಮನಕ್ಕೆ ತರಲು ರಾಜ್ಯ ವಿಶೇಷ ಪತ್ರದಲ್ಲಿ ಪ್ರಕಟಿಸಬೇಕಾಗಿರುತ್ತದೆ. 

ಕಲ್ಲು ಪುಡಿ ಮಾಡುವ ಘಟಕಗಳನ್ನು ನಡೆಸುವವರು ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ ನಿಯಂತ್ರಣ ತಿದ್ದುಪಡಿ ಅಧಿನಿಯಮ 2013 
ಅಧಿನಿಯಮ 4 ಮತ್ತು 5ರಂತೆ ಹಾಗೂ ಕ್ರಷರ್ ಘಟಕಗಳಿಗೆ ಸಂಬಂಧಿಸಿದ ಇತರೆ ಅಧಿನಿಯಮ ಮತ್ತು ನಿಯಮಗಳನ್ನು ಪಾಲಿಸತಕ್ಕದ್ದು ಹಾಗೂ 
ಕಲ್ಲುಪುಡಿ ಮಾಡುವ ವ್ಯವಹಾರಗಳನ್ನು ಕೈಗೊಳ್ಳಲು ಲೈಸೆನ್ಸ್, ಮಂಜೂರಾತಿಗಾಗಿ ಅಗತ್ಯ ದಸ್ತಾವೇಜುಗಳು ಮತ್ತು ನಿಗಧಿತ ಶುಲ್ಕಗಳನ್ನು ಸಂಬಂಧಿಸಿದ 
ಪ್ರಾಧಿಕಾರಕ್ಕೆ ಸಲ್ಲಿಸತಕ್ಕದ್ದು, ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ, ಹೊನ್ನಾಳಿ, ದಾವಣಗೆರೆ , ಚನ್ನಗಿರಿ ಮತ್ತು ಹರಿಹರ ತಾಲ್ಲೂಕು ವ್ಯಾಪ್ತಿಗಳಲ್ಲಿ ಕಲ್ಲುಪುಡಿ 
ಮಾಡುವ ಘಟಕಗಳಿಗೆ ಗುರುತಿಸಿರುವ 14 ಸುರಕ್ಷಿತ ವಲಯಗಳ ವಿವರಗಳು ಈ ಕೆಳಕಂಡಂತಿರುತ್ತವೆ. 

ಜಿಲ್ಲೆ: ದಾವಣಗೆರೆ 
ಕ್ರ. ಸಂ . ತಾಲ್ಲೂಕು 

ಗ್ರಾಮ 

ಸರ್ವೆ ನಂಬರ್ ವಿಸ್ತೀರ್ಣ ( ಎ - ಗು ) . ಆಮೀನಿನ ವರ್ಗೀಕರಣ 
ಹರಪನಹಳ್ಳಿ ಮಾದಾಪುರ 

419 / ಬಿಎ7ಪಿ2 1 - 00 

ಸರ್ಕಾರಿ 
ಹರಪನಹಳ್ಳಿ ಮಾದಾಪುರ 

419 / ಬಿಎ7ಪಿ2 1 - 00 

ಸರ್ಕಾರಿ 
ಹರಪನಹಳ್ಳಿ ಉಚ್ಚಂಗಿದುರ್ಗ 

523 / ಬಿ1 1 - 50 

ಸರ್ಕಾರಿ 
ಹರಪನಹಳ್ಳಿ ಸತ್ತೂರು 212 /2 2 - 00 

ಖಾಸಗಿ 
ಹರಪನಹಳ್ಳಿ ಸತ್ತೂರು 

211 / ಬಿ 1 - 00 

ಖಾಸಗಿ 
ಹರಪನಹಳ್ಳಿ ಕಂಬಟ್ರಹಳ್ಳಿ 

112 , 1 /14 2 - 00 

ಖಾಸಗಿ 
ಹರಪನಹಳ್ಳಿ ಉಚ್ಚಂಗಿದುರ್ಗ 

399 / 93 1 - 00 

ಖಾಸಗಿ 
ಹೆಚ್ .ಕಡದಕಟ್ಟೆ 

53 / 2 1 - 00 

ಖಾಸಗಿ 
ಹೊನ್ನಾಳಿ ಕತ್ತಿಗೆ 108 /2 1 - 00 

ಖಾಸಗಿ 
ದಾವಣಗೆರೆ ಹೆಬ್ಬಾಳು 

145 & 148 12 - 00 

ಸರ್ಕಾರಿ 
ದಾವಣಗೆರೆ ಕರಿಲಕ್ಕೇನಹಳ್ಳಿ 36(52 ),37 /7 

1 - 26 

ಖಾಸಗಿ 
ದಾವಣಗೆರೆ ಆಲೂರು 

277 /2 1 - 00 

ಖಾಸಗಿ 


ಹೊನ್ನಾಳಿ 


- 12 


| 


ಚನ್ನಗಿರಿ | ಗಂಡುಗನಹಂಕಲು 


7 /3 


1 - 10 


ಖಾಸಗಿ 


14 


15 / 


ಹರಿಹರ ಹನಗವಾಡಿ 

2 - 00 

ಖಾಸಗಿ 
ಮೇಲ್ಕಂಡ 14 ಕ್ರಷರ್‌ ಸುರಕ್ಷಿತ ವಲಯಗಳ ಘೋಷಣೆ ಕುರಿತು ಜಂಟಿ ತಪಾಸಣಾ ವರದಿ ಪಡೆಯಲಾಗಿರುತ್ತದೆ . ಈ ಅಧಿಸೂಚನೆಯು 
ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ತಿದ್ದುಪಡಿ ಅಧಿನಿಯಮ 2013 ಮತ್ತು ನಿಯಮ 2014ರ ಷರತ್ತುಗಳಿಗೊಳಪಟ್ಟಿರುತ್ತದೆ. 
PR. 630 

ಜಿಲ್ಲಾಧಿಕಾರಿಗಳು 
SC .50 

ದಾವಣಗೆರೆ ಜಿಲ್ಲೆ. 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಕೇಂದ್ರ ವಲಯ ವೃತ್ತ ಹಾಗೂ ವಸೂಲಾಧಿಕಾರಿಗಳು ನಂ . 146, 3ನೇ ಮುಖ್ಯರಸ್ತೆ, 8ನೇ 

ಕ್ರಾಸ್, ಮಾರ್ಗೋಸ ರಸ್ತೆ, ಮಲ್ಲೇಶ್ವರಂ ಸಹಕಾರ ಸಂಘದ ಕಟ್ಟಡ, ಮಲ್ಲೇಶ್ವರಂ , ಬೆಂಗಳೂರು – 03 

ಸಿಇಪಿ ಸಂಖ್ಯೆ: ಎಆರ್‌ಬಿ- ಸಿ( 45) ಸಿಇಪಿ/ 590 / 2012 - 13, ದಿನಾಂಕ:19 - 07 - 2014 
ವಿಷಯ : ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ ., ಶಿವಾಜಿನಗರ ಶಾಖೆ, ಬೆಂಗಳೂರು - 560 001 ಈ ಬ್ಯಾಂಕಿನ ಅಮಲ್ಲಾರಿ 

- ಸಿ( 45) ಸಿಇಪಿ/590/2012 -13ಕ್ಕೆ ಸಂಬಂಧಪಟ್ಟಂತೆ ಮಾರಾಟ ಮಾಡಲಾದ ಸಾಲಗಾರರ ಸ್ಥಿರಾಸ್ತಿಯನ್ನು 
ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960 ನಿಯಮ 38( 7) ( ಎ ) ಅನ್ವಯ ಮಾರಾಟ ಸ್ಥಿರೀಕರಣಗೊಳಿಸುವ ಬಗ್ಗೆ. 


೧೭೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 


ಭಾಗ ೩ 


3 . 


ಉಲ್ಲೇಖ: 1. ದಾವ ಸಂಖ್ಯೆ: ಆರ್‌ಸಿಎಸ್ /ಸಿಆರ್‌ಡಿ/ಕೆಎಂಇ/876 /2012 - 13 ದಿನಾಂಕ:19 - 11 - 2012 

2 . ಅಮಲಾರಿ ಸಂಖ್ಯೆ : ಎಆರ್‌ಬಿ - ಸಿ ( 45) ಸಿಇಪಿ / 590 /2012 - 13 ದಿನಾಂಕ: 13 - 02 - 2013 

ಮಾರಾಟಾಧಿಕಾರಿ , ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ , ಶಿವಾಜಿನಗರ ಶಾಖೆ, ಬೆಂಗಳೂರು ಇವರ ವರದಿ 

ದಿನಾಂಕ : 05 - 04 - 2014 
4. ಈ ಕಾರ್ಯಾಲಯದ ಪತ್ರ ದಿನಾಂಕ: 05 - 05 - 2014 
5. ಕಾರ್ಯದರ್ಶಿ , ಕ. ರಾ . ಸ. ಅಪೆಕ್ಸ್ ಬ್ಯಾಂಕ್ ನಿ., ಚಾಮರಾಜಪೇಟೆ, ಬೆಂಗಳೂರು ರವರ ಪತ್ರ ದಿನಾಂಕ: 08 - 07 - 2014 

ಶ್ರೀ ಎಂ . ಮುರುಗೇಶನ್ ಮತ್ತು ಶ್ರೀಮತಿ ಎಂ . ಸುಬ್ಬಲಕ್ಷ್ಮೀ ನಂ . 3, 1ನೇ ಮುಖ್ಯ ರಸ್ತೆ, 2ನೇ ಕ್ರಾಸ್, ಕಾವೇರಿನಗರ, ಆರ್ . ಟಿ. 
ನಗರ ಅಂಚೆ, ಬೆಂಗಳೂರು-560 032 ಇವರು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಶಿವಾಜಿನಗರ ಶಾಖೆ, ಬೆಂಗಳೂರು ಈ ಬ್ಯಾಂಕಿನಲ್ಲಿ ಗೃಹ 
ಖರೀದಿ ಉದ್ದೇಶಕ್ಕಾಗಿ ರೂ . 22,00,000/ - ( ಇಪ್ಪತ್ತೆರಡು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಸಾಲವಾಗಿ ಪಡೆದಿದ್ದು, ಸಾಲದ ಕಂತಿನ ಹಣವನ್ನು 
ನಿಗದಿತ ಅವಧಿಯೊಳಗೆ ಮರುಪಾವತಿ ಮಾಡದೇ ಸಾಲವು ಸುಸ್ತಿಯಾದ ಕಾರಣ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ಅವರ ವಿರುದ್ಧ ದಾವೆಯನ್ನು ಹೂಡಿದ್ದು, 
ದಾವಾ ಸಂಖ್ಯೆ: ಆರ್‌ಸಿಎಸ್ /ಸಿಆರ್‌ಡಿ/ ಕೆಎಂಇ /8/176 /2012 -13 ರಂತೆ ದಿನಾಂಕ:19 - 11 - 2012 ರಂದು ಅವಾರ್ಡ್ ಪಡೆದು, ಸದರಿ ಅವಾರ್ಡ್ 
ಆದೇಶದನ್ವಯ ದಿನಾಂಕ:13 - 02 - 2013 ರಂದು ಅಮಲ್ದಾರಿ ಅರ್ಜಿ ಸಂಖ್ಯೆ : ಎಆರ್‌ಬಿ - ಸಿ (45 )ಸಿಇಪಿ/590 /2012 -13 ದಾಖಲು ಮಾಡಿರುತ್ತಾರೆ. ಸದರಿ 
ಅಮಲ್ಲಾರಿ ಅರ್ಜಿಯನ್ನು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನಿ., ಮಾರಾಟಾಧಿಕಾರಿಯವರಿಗೆ ವಿಲೇವಾರಿಗಾಗಿ ವಹಿಸಲಾಗಿತ್ತು. ಸದರಿ ಸಹಕಾರಿ 
ಅಪೆಕ್ಸ್ ಬ್ಯಾಂಕ್ ನಿ ., ಮಾರಾಟಾಧಿಕಾರಿಯವರು ಈ ಅಮಲ್ಲಾರಿ ಅರ್ಜಿಯನ್ನು ಕಾರ್ಯಗತಗೊಳಿಸಲು ಫಾರಂ ನಂ .2 ನ್ನು ಜಾರಿ ಮಾಡಲು 
ಬಾಕಿದಾರರಾದ ಶ್ರೀ ಎಂ . ಮುರುಗೇಶನ್ ಮತ್ತು ಶ್ರೀಮತಿ ಎಂ . ಸುಬ್ಬಲಕ್ಷ್ಮೀ ರವರ ವಾಸದ ಮನೆ ವಿಳಾಸಕ್ಕೆ ಭೇಟಿ ನೀಡಿದಾಗ ಅವರು ಪ್ರಸ್ತುತ ವಿಳಾಸದಲ್ಲಿ 
ವಾಸವಿಲ್ಲದ ಕಾರಣ ನೋಂದಾಯಿತ ಅಂಚೆ ಮೂಲಕ ಸಾಲಗಾರರು ಮತ್ತು ಜಾಮೀನುದಾರರಿಗೆ ಕಳುಸಿರುವುದು ವಾಪಸ್ಸಾಗಿರುತ್ತದೆ. ಆದ ಕಾರಣ ಬ್ಯಾಂಕಿಗೆ 
ಅಡಮಾನ ಮಾಡಿರುವ ಆಸ್ತಿಯ ಗೋಡೆಯ ಮೇಲೆ ಅಮಲ್ಲಾರಿಯ ಪ್ರತಿಯನ್ನು ಅಂಟಿಸಿ ಫೋಟೋ ತೆಗೆದು ಜಾರಿಗೊಳಿಸಲಾಗಿದೆ. ಜಾಮೀನುದಾರರು 
ನೀಡಿರುವ ವಿಳಾಸಕ್ಕೆ ಭೇಟಿ ನೀಡಿ ವಿಚಾರಿಸಿದಾಗ ಬಹಳ ಹಿಂದೆಯೇ ಮನೆ ಬದಲಾಯಿಸಿರುವುದು ತಿಳಿದುಬಂದ ಕಾರಣ , ಮನೆಗೆ ಪ್ರತಿಯನ್ನು ಅಂಟಿಸಿ 
ಫೋಟೊ ತೆಗೆಯಲು ಹೋದಾಗ ಮನೆಯ ಮಾಲೀಕರು ವಿರೋಧ ವ್ಯಕ್ತಪಡಿಸಿರುವುದಾಗಿ ಬ್ಯಾಂಕಿನ ಮಾರಾಟಾಧಿಕಾರಿಯವರು ವರದಿ ಮಾಡಿರುತ್ತಾರೆ. 
ಆದಾಗ್ಯೂ ಸಾಲಗಾರರು ಬ್ಯಾಂಕಿಗೆ ಸಾಲ ಮರುಪಾವತಿ ಮಾಡಲು ಕ್ರಮ ಕೈಗೊಳ್ಳದಿದ್ದ ಕಾರಣ ಸಾಲ ವಸೂಲಾತಿಗಾಗಿ ಅಡಮಾನ ಮಾಡಿದ ಆಸ್ತಿಯನ್ನು 
ಜಪ್ತಿ ಮಾಡಲು ಫಾರಂ ನಂ . 6 ನ್ನು ಅಂಚೆ ನೋಂದಣಿ ಮೂಲಕ ಜಾರಿಮಾಡಲಾಗಿತ್ತು. ಸದರಿ ನೋಟೀಸ್ ಜಾರಿಯಾಗದೇ ವಾಪಸ್ಸು ಬಂದ ಕಾರಣ 
ಬ್ಯಾಂಕಿಗೆ ಅಡಮಾನ ಮಾಡಿರುವ ಸ್ವತ್ತಿನ ಗೋಡೆಯ ಮೇಲೆ ನೋಟೀಸನ್ನು ಚುಟುಕಾಯಿಸಲಾಯಿತು. ಆದರೂ ಸಹ ಸಾಲ ವಸೂಲಿಯಾಗದ ಕಾರಣ 
ಫಾರಂ - 8 ಮತ್ತು 9 ನ್ನು ಜಾರಿಗೆ ನೀಡಿ ಆಸ್ತಿ ಹರಾಜಿಗೆ ಕ್ರಮ ವಹಿಸಿದ್ದು , ಇದನ್ನು ಸಹ ಇದೇ ರೀತಿ ನೋಟೀಸನ್ನು ಬ್ಯಾಂಕಿಗೆ ಆಧಾರ ಮಾಡಿರುವ 
ಸ್ವತ್ತಿನ ಗೋಡೆಯ ಮೇಲೆ ನೋಟೀಸನ್ನು ಚುಟುಕಾಯಿಸಿರುತ್ತಾರೆ. ಸದರಿ ಆಸ್ತಿಗೆ ಸಂಬಂಧಪಟ್ಟ ಇ. ಸಿ. ಯನ್ನು ಪಡೆದಿರುತ್ತಾರೆ. ಸದರಿ ನೋಟೀಸಿನ 
ಪ್ರತಿಗಳನ್ನು 30 ದಿನಗಳ ಮುಂಚಿತವಾಗಿ ಶಿವಾಜಿನಗರ ( ಬಾನಸವಾಡಿ) ವಿಭಾಗದ ಉಪ ನೋಂದಣಾಧಿಕಾರಿರವರ ಕಛೇರಿ, ತಾಲ್ಲೂಕು ಕಛೇರಿಗಳಲ್ಲಿ ಹಚ್ಚಿ 
ಮಾರಾಟ ದಿನಾಂಕವನ್ನು ಪ್ರಚಾರ ಮಾಡಿ, ಸದರಿ ಸ್ವತ್ತಿನ ಸ್ಥಿರ ಬಹಿರಂಗ ಹರಾಜು ನೋಟೀಸನ್ನು ದಿನಾಂಕ:14 .01 .2014 ರಂದು ವಿಜಯ ಕರ್ನಾಟಕ ದಿನ 
ಪತ್ರಿಕೆಯಲ್ಲಿ ಪ್ರಕಟಿಸಿರುತ್ತಾರೆ. ಸದರಿ ನೋಟೀಸನ್ನು 300 ಕರಪತ್ರಗಳನ್ನು ಮಾಡಿ ಎರಡು ದಿನಗಳ ಮುಂಚಿತವಾಗಿ ಸದರಿ ಬಡಾವಣೆಯಲ್ಲಿ ಮತ್ತು 
ಸುತ್ತಮುತ್ತಲಿನ ಬಡಾವಣೆಗಳಲ್ಲಿ ಮನೆ ಮನೆಗೂ ಹಂಚಿರುತ್ತಾರೆ. ದಿನಾಂಕ:24. 01. 2014 ರಂದು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕಿನ ಪ್ರಧಾನ 
ಕಛೇರಿಯ 4ನೇ ಮಹಡಿಯಲ್ಲಿ ಹರಾಜು ಪ್ರಕ್ರಿಯೆ ಕೈಗೊಂಡಿದ್ದು, ಈ ಹರಾಜಿನಲ್ಲಿ ಬಿದ್ದುದಾರರು ಸಕ್ರಿಯವಾಗಿ ಭಾಗವಹಿಸಿದ್ದರು. ಅಂತಿಮವಾಗಿ 
ಬಿಡ್ಡುದಾರರಾಗಿ ಶ್ರೀ ಖಲೀಲ್ ಅಹಮ್ಮದ್ ರವರು ರೂ .26 .50 ಲಕ್ಷಗಳಿಗೆ ಕೂಗಿದರು. ಈ ಮೊತ್ತವು ಬ್ಯಾಂಕು ನಿರ್ಧರಿಸಿದ ಮೊತ್ತಕ್ಕೆ 
ಸಮೀಪವಿಲ್ಲದಿರುವುದರಿಂದ ಸದರಿ ಹರಾಜು ಪ್ರಕ್ರಿಯೆಯನ್ನು ಮುಂದಿನ ಏಳು ದಿವಸಗಳಿಗೆ ಮುಂದೂಡಲಾಗಿದ್ದು ಮುಂದುವರೆದು, ಸದರಿ ಸ್ಥಿರಾಸ್ತಿಯನ್ನು 
ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಲು ದಿನಾಂಕ:31. 01.2014 ರಂದು ನಿಗದಿಪಡಿಸಿ, ದಿನಾಂಕ:25 .01.2014 ರಂದು ವಿಜಯ ಕರ್ನಾಟಕ 
ದಿನಪತ್ರಿಕೆಯಲ್ಲಿ ಪ್ರಕಟಣೆ ನೀಡಲಾಯಿತು. ಈ ಸ್ಥಿರಾಸ್ತಿಯನ್ನು ದಿನಾಂಕ: 31 - 01- 2014 ರಂದು ನಡೆಸಿದ ಸಾರ್ವಜನಿಕ ಹರಾಜಿಗೆ ತಂದು ಮಾರಾಟ 
ಮಾಡಿರುತ್ತಾರೆ. ಸರ್ಕಾರದಿಂದ ಅಂಗೀಕೃತಗೊಂಡಿರುವ ಮೌಲ್ಯಮಾಪನ ಸಂಸ್ಥೆಯಾಗಿರುವ ಗೌಡ ಅಸೋಸಿಯೇಟ್ಸ್ ಎಂಬ ಕಂಪೆನಿಯಿಂದ ಮಾಡಿಸಿರುವ 
ಆಸ್ತಿ ಮೌಲ್ಯಮಾಪನ ಮಾರುಕಟ್ಟೆ ದರವು ರೂ . 41 ,00 ,000 / - ಗಳಾಗಿರುತ್ತದೆ ಮತ್ತು ಗೈಡ್ಲೈನ್ಸ್ ವ್ಯಾಲ್ಯೂ ರೂ .29 ,00 ,000/- ಗಳಾಗಿರುತ್ತದೆ . ದಿನಾಂಕ: 
31 - 01- 2014 ರಂದು ನಡೆಸಿದ ಸಾರ್ವಜನಿಕ ಹರಾಜಿನಲ್ಲಿ ಒಟ್ಟು 6 ಜನ ಬಿಡ್ಡುದಾರರು ಭಾಗವಹಿಸಿದ್ದು, ಈ ಪೈಕಿ ಬಿಡ್ಡುದಾರರಾದ ಶ್ರೀ ಮಾದೇಶ್ವರ ರವರು 
ರೂ .40,00, 000/- ಗಳಿಗೆ (ರೂಪಾಯಿಗಳು ನಲವತ್ತು ಲಕ್ಷ ಮಾತ್ರ) ಬಿಡ್ಡು ಮಾಡಿ ಅತೀ ಹೆಚ್ಚಿನ ಬಿಡ್ಡುದಾರರಾದ ಪ್ರಯುಕ್ತ ಬ್ಯಾಂಕಿನ 
ಮಾರಾಟಾಧಿಕಾರಿಯವರು ಹರಾಜಿನ ಬಿಡ್ಡನ್ನು ಶ್ರೀ ಮಾದೇಶ್ವರ ರವರ ಹೆಸರಿಗೆ ನಿಲ್ಲಿಸಿರುತ್ತಾರೆ. ಉಳಿದ 5 ಜನ ಬಿಡ್ಡುದಾರರಿಗೆ ಆರಂಭಿಕ ಠೇವಣಿ ಮೊತ್ತ 
ರೂ . 1.00 ಲಕ್ಷಗಳನ್ನು ಹಿಂತಿರುಗಿಸಿ , ಸಹಿ ಪಡೆದಿರುವುದಾಗಿ ತಿಳಿಸಿರುತ್ತಾರೆ. 

ಬಹಿರಂಗ ಹರಾಜಿನಲ್ಲಿ ಶ್ರೀ ಎಂ . ಮುರುಗೇಶನ್ ಮತ್ತು ಶ್ರೀಮತಿ ಎಂ . ಸುಬ್ಬಲಕ್ಷ್ಮೀ ರವರ ಆಸ್ತಿಯನ್ನು ಶ್ರೀ ಮಾದೇಶ್ವರ ರವರು ಬಿಡ್ ಮೊತ್ತದ 
ಶೇಕಡಾ 15 % ರಷ್ಟು ಮೊಬಲಗನ್ನು ಅಂದರೆ ರೂ . 6,00,000/- ಗಳನ್ನು ಹರಾಜಿನ ಸ್ಥಳದಲ್ಲಿಯೇ ಡಿಕ್ರಿದಾರ ಬ್ಯಾಂಕಿಗೆ ಪಾವತಿಸಿರುತ್ತಾರೆ. ಕಾಯ್ದೆ 
ನಿಯಮಾವಳಿಗಳ ಪ್ರಕಾರ ಸಾಲಗಾರರು ಅವರ ಸ್ಥಿರಾಸ್ತಿಯನ್ನು ಹರಾಜಾದ 30 ದಿನಗಳ ಒಳಗಾಗಿ ಬ್ಯಾಂಕಿನ ಬರಬೇಕಾದ ಒಟ್ಟು ಮೊತ್ತವನ್ನು ಪಾವತಿಸಿ, 
ಆಸ್ತಿಯನ್ನು ಅವರೇ ಉಳಿಸಿಕೊಳ್ಳಲು ಒಂದು ಅವಕಾಶವಿರುವುರಿಂದ ದಿನಾಂಕ: 31 - 01 - 2014 ರಂದು ಶ್ರೀ ಎಂ . ಮುರುಗೇಶನ್ ಮತ್ತು ಶ್ರೀಮತಿ ಎಂ . 
ಸುಬ್ಬಲಕ್ಷ್ಮೀ ರವರಿಗೆ ಈ ವಿಚಾರವನ್ನು ಪತ್ರ ಮುಖೇನ ತಿಳಿಸಿ, ಅವರು ನೀಡಿರುವ ವಿಳಾಸಕ್ಕೆ ನೋಂದಾಯಿತ ಅಂಚೆಯ ಮೂಲಕ ಕಳುಹಿಸಿರುವ 
ಲಕೋಟೆಯು ವಾಪಸ್ಸಾಗಿರುತ್ತದೆ. ಆದ ಕಾರಣ ದಿನಾಂಕ: 31 - 01- 2014 ರಂದು ಬ್ಯಾಂಕಿಗೆ ಅಡಮಾನ ಮಾಡಿರುವ ಮನೆಗೆ ಮಾರಾಟಾಧಿಕಾರಿಗಳು ಖುದ್ದು 
ಭೇಟಿ ನೀಡಿ ಮನೆಯ ಗೋಡೆಯ ಮೇಲೆ ಪ್ರತಿಯನ್ನು ಅಂಟಿಸಿ ಫೋಟೋ ತೆಗೆಯಲಾಗಿರುವುದಾಗಿ ತಿಳಿಸಿರುತ್ತಾರೆ. ಆದಾಗ್ಯೂ ಯಾವುದೇ ಪ್ರತಿಕ್ರಿಯೆ 
ಬಂದಿರುವುದಿಲ್ಲ ಹಾಗೂ 30 ದಿನಗಳ ಕಾಲಾವಕಾಶ ಮುಗಿದಿರುವುದರಿಂದ ಶ್ರೀ ಎಂ . ಮುರುಗೇಶನ್ ಮತ್ತು ಶ್ರೀಮತಿ ಎಂ . ಸುಬ್ಬಲಕ್ಷ್ಮೀ ರವರ ಆಸ್ತಿಯನ್ನು 
ಬಿಡ್ಡು ಮಾಡಿ ಯಶಸ್ವಿ ಬಿಡ್ಡುದಾರರಾದ ಶ್ರೀ ಮಾದೇಶ್ವರ ರವರಿಗೆ ದಿನಾಂಕ: 03 - 03 - 2014 ರಂದು ಪತ್ರ ಬರೆದು 15 ದಿನಗಳೊಳಗಾಗಿ ಅಂದರೆ ದಿನಾಂಕ: 
16 - 03 - 2014 ರೊಳಗಾಗಿ ಬಾಕಿ ಉಳಿದ ಶೇ .85 ರಷ್ಟು ಬ್ಯಾಂಕಿಗೆ ಸಂದಾಯ ಮಾಡಬೇಕೆಂದು ತಿಳಿಸಿ , ಅವರು ಕೊಟ್ಟಿದ್ದ ವಿಳಾಸ ನಂ . 38, 6ನೇ ಅಡ್ಡರಸ್ತೆ, 
ಶಿವಾನಂದನಗರ, ಮೂಡಲಪಾಳ್ಯ ಬೆಂಗಳೂರು- 72 ಇಲ್ಲಿಗೆ ಪತ್ರ ಬರೆದು ನೋಂದಾಯಿತ ಅಂಚೆಯ ಮೂಲಕ ಕಳುಹಿಸಲಾಗಿತ್ತು ಮತ್ತು ಖುದ್ದಾಗಿ 
ಭೇಟಿಯಾಗಿ ನೋಟೀಸನ್ನು ನೀಡಿ ಸಹಿ ಪಡೆದಿರುವುದಾಗಿ ತಿಳಿಸಿರುತ್ತಾರೆ. ಸದರಿ ನೋಟೀಸಿಗೆ ಪ್ರತಿಕ್ರಿಯಿಸಿ ಶ್ರೀ ಮಾದೇಶ್ವರ ರವರು ಉಳಿಕೆ ಬಾಕಿ ಹಣ 
ರೂ . 34,00,000/- ಗಳನ್ನು ದಿನಾಂಕ: 15 - 03 - 2014 ರಲ್ಲಿ ಪಾವತಿಸಿರುವುದಾಗಿ ಬ್ಯಾಂಕಿನ ಮಾರಾಟಾಧಿಕಾರಿಗಳು ವರದಿ ಮಾಡಿರುತ್ತಾರೆ. ಬಿಡ್ಡುದಾರರಿಂದ 
ಬರಬೇಕಾದ ಸಂಪೂರ್ಣ ಹಣ ಪಾವತಿಯಾಗಿರುವುದರಿಂದ ಬ್ಯಾಂಕಿನ ಮಾರಾಟಾಧಿಕಾರಿಯವರು ದಿನಾಂಕ: 31 - 01 - 2014 ರಂದು ನಡೆಸಿದ ಸಾರ್ವಜನಿಕ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

೧೭೩೯ 
ಹರಾಜನ್ನು ಕರ್ನಾಟಕ ಕಾನೂನು ಮತ್ತು ನಿಯಮಗಳನ್ನು ಪಾಲಿಸಿ ಹರಾಜು ನಡವಳಿಕೆಯನ್ನು ಮಾಡಿ ಶ್ರೀ ಎಂ . ಮುರುಗೇಶನ್ ಮತ್ತು ಶ್ರೀಮತಿ ಎಂ . 
ಸುಬ್ಬಲಕ್ಷ್ಮೀ ರವರ ಸ್ಥಿರ ಸ್ವತ್ತನ್ನು ಶ್ರೀ ಮಾದೇಶ್ವರ ರವರಿಗೆ ಮಾರಾಟ ಮಾಡಿರುವ ಆಸ್ತಿಯ ಹರಾಜನ್ನು ಸ್ಥಿರೀಕರಣ ಮಾಡಿಕೊಡಬೇಕೆಂದು ಉಲ್ಲೇಖ ( 3) 
ರಂತೆ ಈ ಕಛೇರಿಗೆ ವರದಿ ಸಲ್ಲಿಸಿರುತ್ತಾರೆ. 

ಈ ಕಾರ್ಯಾಲಯದ ಉಲ್ಲೇಖ ( 4) ರ ಪತ್ರದಲ್ಲಿ ಕೋರಿದ ಹೆಚ್ಚಿನ ಮಾಹಿತಿಯನ್ನು ಉಲ್ಲೇಖ (5) ರಲ್ಲಿ ಬ್ಯಾಂಕಿನ ಕಾರ್ಯದರ್ಶಿರವರು 
ನೀಡಿರುತ್ತಾರೆ. ಮನೆಯ ಲೀಸಿನಲ್ಲಿರುವವರು ಮುಂಗಡ ಹಣ ವಾಪಸ್ಸಾಗಿಲ್ಲವೆಂದು ದಾವೆ ಹೂಡಿರುತ್ತಾರೆ. ಆದರೆ ಈ ಪ್ರಕರಣದಲ್ಲಿ ಬ್ಯಾಂಕನ್ನು 
ಪಕ್ಷಗಾರರನ್ನಾಗಿ ಮಾಡಿರುವುದಿಲ್ಲ ಮತ್ತು ಈ ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಯಾವುದೇ ತಡೆಯಾಜ್ಞೆ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ ಹಾಗೂ 
ನೋಂದಣಿ ಶುಲ್ಕಕ್ಕೆ ಸಂಬಂಧಿಸಿದ ಪಿ. ಓ ನಕಲು ಪ್ರತಿಗಳನ್ನು ಲಗತ್ತಿಸಿ, ಅಂಶಗಳನ್ನು ಪರಿಶೀಲಿಸಿ ಸದರಿ ಸ್ವತ್ತಿನ ಮಾರಾಟ ಸ್ಥಿರೀಕರಣವನ್ನು ಮಾಡಬೇಕೆಂದು 
ಕೋರಿರುತ್ತಾರೆ. 

ದಿನಾಂಕ: 31 - 01 - 2014 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿಯ ಬಹಿರಂಗ ಹರಾಜಿನ ನಡವಳಿಕೆಯನ್ನು 
ಪರಿಶೀಲಿಸಿದಾಗ ಸದರಿ ಸ್ಥಿರಾಸ್ತಿ ಬಹಿರಂಗ ಹರಾಜಿನಲ್ಲಿ ಒಟ್ಟು 6 ಜನ ಬಿಡ್ ದಾರರು ಭಾಗವಹಿಸಿದ್ದು ಆ ಪೈಕಿ ಅತ್ಯಧಿಕ ಬಿಡ್‌ದಾರರಾದ ಶ್ರೀ ಮಾದೇಶ್ವರ 
ಇವರಿಗೆ ರೂ . 40,00 ,000/- (ರೂಪಾಯಿಗಳು ನಲವತ್ತು ಲಕ್ಷ ಮಾತ್ರ) ಗಳಿಗೆ ಮಾರಾಟ ಮಾಡಿರುವುದು ದಾಖಲಾತಿಗಳಿಂದ ತಿಳಿದು ಬಂದಿರುತ್ತದೆ. 
ಬಹಿರಂಗ ಹರಾಜು ನಡೆದ 45 ದಿನಗಳೊಳಗಾಗಿ ಬಿಡ್ ಮಾಡಿದ ಬಾಕಿ ಹಣ ಪೂರ್ತಿ ಬ್ಯಾಂಕಿಗೆ ಸಂದಾಯ ಮಾಡಿದ್ದು ಈ ಪೈಕಿ ಬಾಕಿದಾರರು ವಾದಿ 
ಬ್ಯಾಂಕಿಗೆ ಪಾವತಿಸ ಬೇಕಾದ ಬಾಕಿ ಸಾಲವನ್ನು ಮರು ಪಾವತಿ ಮಾಡದಿರುವುದರಿಂದ ಮತ್ತು ಈ ಬಗ್ಗೆ ಈ ಕಛೇರಿಗೆ ಯಾವುದೆ ಆಕ್ಷೇಪಣೆಗಳನ್ನು ಸಲ್ಲಿಸದೆ 
ಇರುವುದರಿಂದ ದಿನಾಂಕ: 31 - 01 - 2014 ರಂದು ಬ್ಯಾಂಕಿನ ಮಾರಾಟಾಧಿಕಾರಿಯವರು ನಡೆಸಿದ ಸ್ಥಿರಾಸ್ತಿ ಹರಾಜನ್ನು ಸ್ಥಿರೀಕರಣಗೊಳಿಸಬಹುದೆಂದು 
ಉಲ್ಲೇಖ (3) ಮತ್ತು (5) ರಂತೆ ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿ ಮಾರಾಟಾಧಿಕಾರಿ ರವರು ಕೈಗೊಂಡ ಕ್ರಮಗಳು ಕಾನೂನು ಬದ್ದವಾಗಿದೆಯೆಂದು 
ಕಂಡು ಬಂದಿರುವುದರಿಂದ ಈ ಕೆಳಗಿನಂತೆ ಮಾರಾಟ ಸ್ಥಿರೀಕರಣ ಆದೇಶವನ್ನು ಹೊರಡಿಸಲಾಗಿದೆ . 

ಆದೇಶ 
ಮಂಜುನಾಥ ಸಿಂಗ್ ಎಸ್. ಜಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು, ಕೇಂದ್ರ ವಲಯ ವೃತ್ತ, 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ನಂ . 146, 3ನೇ ಮುಖ್ಯ ರಸ್ತೆ, 8ನೇ ಅಡ್ಡರಸ್ತೆ, ಮಾರ್ಗೋಸ ರಸ್ತೆ, ಮಲ್ಲೇಶ್ವರಂ , ಕೋ - ಆಪರೇಟಿವ್ ಸೊಸೈಟಿ 
ಕಟ್ಟಡ, ಬೆಂಗಳೂರು ಆದ ನಾನು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ /139/ ಸಿಎಲ್ಎಂ/2010 ದಿನಾಂಕ : 17 - 02 - 2011 ಮತ್ತು ಕರ್ನಾಟಕ ಸಹಕಾರ 
ಸಂಘಗಳ ನಿಯಮಗಳು 1960 ನಿಯಮ 38 ( 7) ( ಎ) ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಉಪಯೋಗಿಸಿ ಅಮಲ್ದಾರಿ ಅರ್ಜಿ ಸಂಖ್ಯೆ: ಎಆರ್‌ಬಿ 
ಸಿ ( 45) ಸಿಇಪಿ/ 590 /2012 - 13 ರಲ್ಲಿನ ಸಾಲದ ಬಾಕಿ ವಸೂಲಾತಿಗಾಗಿ ಇಲ್ಲಿ ಶ್ರೀ ಎಂ . ಮುರುಗೇಶನ್ ಮತ್ತು ಶ್ರೀಮತಿ ಎಂ . ಸುಬ್ಬಲಕ್ಷ್ಮೀ ರವರಿಗೆ ಸೇರಿದ ಈ 
ಆದೇಶದ ಷೆಡ್ಯೂಲ್‌ನಲ್ಲಿ ತಿಳಿಸಿರುವ ಸ್ಥಿರಾಸ್ತಿಯನ್ನು ದಿನಾಂಕ: 31- 01 - 2014 ರಂದು ವಾದಿ ಬ್ಯಾಂಕ್‌ ಮಾರಾಟಾಧಿಕಾರಿಯವರು ನಡೆಸಿರುವ ಬಹಿರಂಗ 
ಹರಾಜಿನಲ್ಲಿ ಶ್ರೀ ಎಆರ್‌ಬಿ- ಸಿ ( 45 ) ಸಿಇಪಿ/590/2012 -13 ಶ್ರೀ ಮಾದೇಶ್ವರ ನಂ . 38, 6ನೇ ಅಡ್ಡರಸ್ತೆ, ಶಿವಾನಂದ ನಗರ, ಮೂಡಲಪಾಳ್ಯ , ಬೆಂಗಳೂರು- 72 
ಇವರು ಅತೀ ಹೆಚ್ಚಿನ ಬಿಡ್ ದಾರರಾಗಿದ್ದು ಇವರಿಗೆ ರೂ . 40,00 ,000/ - (ರೂಪಾಯಿಗಳು ನಲವತ್ತು ಲಕ್ಷ ಮಾತ್ರ) ಗಳಿಗೆ ಈ ಕೆಳಗೆ ವಿವರಿಸಿದ 
ಸ್ಥಿರಾಸ್ತಿಯನ್ನು ಬಹಿರಂಗ ಹರಾಜು ಮೂಲಕ ಮಾರಾಟ ಮಾಡಿರುವುದನ್ನು ಖಾಯಂಗೊಳಿಸಿ ಸ್ಥಿರೀಕರಿಸಿದ್ದೇನೆ. 

ಸ್ಥಿರಾಸ್ತಿಯ ವಿವರ 
ಸ್ವತ್ತಿನ ಸಂಖ್ಯೆ: 4 , ಬಿಬಿಎಂಪಿ ಖಾತೆ ನಂ . 294 /2905/ 4, ಥಣಿಸಂದ್ರ ಗ್ರಾಮ , ಕೆ. ಆರ್. ಪುರಂ ಹೋಬಳಿ , ಬೆಂಗಳೂರು ದಕ್ಷಿಣ ತಾಲ್ಲೂಕು. 
ಈ ಹಿಂದೆ ನಿವೇಶನ ಸಂಖ್ಯೆ 4 , ಮನೆ ಖಾತೆ ಸಂಖ್ಯೆ 290, ವಾಸಿಸುವ ನಿವೇಶನ ಸರ್ವೆ ನಂ . 17/4, ಬೆಂಗಳೂರು ಸ್ವತ್ತಿನ ವಿಸ್ತೀರ್ಣ ಪೂರ್ವ ಪಶ್ಚಿಮ 40 
ಅಡಿಗಳು ಉತ್ತರ ದಕ್ಷಿಣ 30 ಅಡಿಗಳು ಒಟ್ಟು 1200 ಚದರ ಅಡಿಗಳ ಅಳತೆಯುಳ್ಳ ನಿವೇಶನಕ್ಕೆ ಚೆಕ್ಕು ಬಂದಿ. 

ಪೂರ್ವಕ್ಕೆ : ನಿವೇಶನ ಸಂಖ್ಯೆ 11 
ಪಶ್ಚಿಮಕ್ಕೆ : 30 ಅಡಿ ರಸ್ತೆ 
ಉತ್ತರಕ್ಕೆ : ಶ್ರೀಮತಿ ನಾರಾಯಣಮ್ಮ ರವರ ಸ್ವತ್ತು 

ದಕ್ಷಿಣಕ್ಕೆ : ನಿವೇಶನ ಸಂಖ್ಯೆ 5 
ಮಾರಾಟವಾದ ಮೊಬಲಗು ರೂ . 40,00,000 / - ಗಳು 
ಮಾರಾಟ ಮಾಡಿದ ದಿನಾಂಕ: 31- 01- 2014 
ಈ ಆದೇಶ ನನ್ನ ಸಹಿ ಹಾಗೂ ಕಛೇರಿಯ ಮುದ್ರೆಯೊಂದಿಗೆ ದಿನಾಂಕ:19 - 07 - 2014 ರಂದು ನೀಡಲಾಗಿದೆ. 

ಸಹಿ / 
PR. 607 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಾಗೂ ವಸೂಲಾಧಿಕಾರಿಗಳು 
Sc . 10 

ಕೇಂದ್ರವಲಯ ವೃತ್ತ ಮಲ್ಲೇಶ್ವರಂ ಬೆಂಗಳೂರು - 560 003. 
ಜಿಲ್ಲಾ ಅಧಿಕಾರಿಗಳ ಕಚೇರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 

ಪ್ರಕಟಣೆ 
ಸಂಖ್ಯೆಡಿಬಿಸಿಎಂ/ ಬೆಂಗ್ರಾ/ ಕಾ.ತ/ ಬಿ -2/ ಸಿಆರ್ - 33 / 2014 -15, ದಿನಾಂಕ:01 / 08 / 2014 , 
ವಿಷಯ : 2014 -15ನೇ ಸಾಲಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರನ್ನು 

ನ್ಯಾಯಾಂಗ ಆಡಳಿತ ಹಾಗೂ ವಕೀಲ ವೃತ್ತಿಯ ತರಬೇತಿಗೆ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸುವ ಬಗ್ಗೆ . 
ಉಲ್ಲೇಖ: 1) ಸರ್ಕಾರಿ ಆದೇಶ ಸಂ : ಎಸ್‌ಡಬ್ಲ್ಯೂಎಲ್ 60 ಎಸ್ . ಇ . ಡ 89 , ದಿನಾಂಕ:2 /11 /1990. 

2) ಸರ್ಕಾರಿ ಆದೇಶ ಸಂ : ಸಕಇ 116 ಬಿಎಂಎಸ್ 99, ದಿನಾಂಕ:710/99. 
3) ಸರ್ಕಾರಿ ಆದೇಶ ಸಂ : ಸಕಇ 446, ಬಿಎಂಎಸ್ 2005 , ಬೆಂಗಳೂರು, ದಿನಾಂಕ: 1/12 /2005 . 


೧೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

ಭಾಗ ೩ 
2014 - 15ನೇ ಸಾಲಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸೇರಿದ ( ವರ್ಗ -1, 2ಎ, 3ಎ ಮತ್ತು 3ಬಿ) ಕಾನೂನು 
ಪದವೀಧರರಿಂದ ನ್ಯಾಯಾಂಗ ಆಡಳಿತದಲ್ಲಿ 4 ವರ್ಷಗಳ ಅವಧಿಗೆ ತರಬೇತಿಗೆ ಅರ್ಹ ಅಭ್ಯರ್ಥಿಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು 
ನಿಗದಿತ ಅರ್ಜಿ ನಮೂನೆಯನ್ನು ಈ ಕಛೇರಿಯಲ್ಲಿ ನಿಗದಿತ ಅವಧಿಯೊಳಗೆ ಕಛೇರಿ ವೇಳೆಯಲ್ಲಿ ಪಡೆದು ಭರ್ತಿ ಮಾಡಲಾದ ಅರ್ಜಿಗಳನ್ನು ಸದಸ್ಯ 
ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 1ನೇ 
ಮಹಡಿ, ಪೋಡಿಯಂ ಬ್ಲಾಕ್, ವಿಶ್ವೇಶ್ವರಯ್ಯ ಗೋಪುರ, ಡಾ . ಅಂಬೇಡ್ಕರ್ ಬೀದಿ, ಬೆಂಗಳೂರು, ಇಲ್ಲಿಗೆ ದಿನಾಂಕ :30.08.2014 ರೊಳಗೆ ಸಲ್ಲಿಸುವುದು. 
ನಿಬಂಧನೆಗಳು : 
1. ಅಭ್ಯರ್ಥಿಯು ಕಾನೂನು ಪದವೀಧರರಾಗಿದ್ದು, ಈ ತರಬೇತಿಗೆ ಅರ್ಜಿ ಸಲ್ಲಿಸಲು ನಿಗಧಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಯು ಕಾನೂನು 

ಪದವಿಯನ್ನು ಮುಗಿಸಿ 2 ( ಎರಡು) ವರ್ಷಗಳು ಮೀರಿರಬಾರದು. 
2. ಅಭ್ಯರ್ಥಿಗಳು ಸರ್ಕಾರದ ಆದೇಶ ಸಂಖ್ಯೆ: ಎಸ್ ಡಬ್ಲ್ಯೂ ಡಿ 225 ಬಿ ಸಿ ಎ 2000 , ದಿನಾಂಕ:30/3/2002ರ ಆದೇಶದ ಅನುಸಾರ ಹಿಂದುಳಿದ 

ವರ್ಗ -1, 2ಎ , 3ಎ ಮತ್ತು 3ಬಿ ವರ್ಗೀಕರಣಕ್ಕೆ ಒಳಪಟ್ಟಿರಬೇಕು. ಹಾಗೂ ಮೇಲ್ಕಂಡ ವರ್ಗಗಳಿಗೆ ನಿಗಧಿಪಡಿಸಲಾದ ಜಾತಿ ಆದಾಯ 
ಪ್ರಮಾಣ ಪತ್ರಗಳೊಂದಿಗೆ ವಿವರಗಳನ್ನು ಭರ್ತಿ ಮಾಡಿ, ಭರ್ತಿ ಮಾಡಲಾದ ಅರ್ಜಿಯೊಂದಿಗೆ ಲಗತ್ತಿಸಿ ಸಲ್ಲಿಸಬೇಕು. 
ಪ್ರವರ್ಗ - 1 ನ್ನು ಹೊರತುಪಡಿಸಿ ಇತರೆ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ರೂ . 15 ,000 / - ಗಳ ವಾರ್ಷಿಕ ಆದಾಯ ಮಿತಿಯನ್ನು 
ನಿಗದಿಪಡಿಸಿದೆ. 
ಅಭ್ಯರ್ಥಿಗಳು ಬಾರ್‌ ಕೌನ್ಸಿಲ್‌ನಲ್ಲಿ ಹೆಸರನ್ನು ನೋಂದಾಯಿಸಿರಬೇಕು. ( ಪ್ರತಿ ಲಗತ್ತಿಸಬೇಕು) 
ಭರ್ತಿ ಮಾಡಲಾದ ಅರ್ಜಿಗಳನ್ನು ಸಲ್ಲಿಸಲು ನಿಗಧಿಪಡಿಸಲಾದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳ ವಯಸ್ಸು 30 ವರ್ಷಗಳನ್ನು 
ಮೀರಿರಬಾರದು. ಅಂದರೆ ವರ್ಗ - 1ರ ಅಭ್ಯರ್ಥಿಗಳಿಗೆ 1 ವರ್ಷ ರಿಯಾಯಿತಿ ಇದ್ದು, ಅವರ ವಯಸ್ಸು 31 ವರ್ಷಗಳು ಮೀರಿರಬಾರದು. 
ಆಯ್ಕೆಯಾದ ಅಭ್ಯರ್ಥಿಗಳಿಗೆ 4 ವರ್ಷಗಳ ತರಬೇತಿ ಅವಧಿ ಇದ್ದು , ಈ ಅವಧಿಯೊಳಗೆ ತರಬೇತಿಯನ್ನು ಬಿಡಲು ಅವಕಾಶವಿರುವುದಿಲ್ಲ. 
ಹಾಗೂ ಅಭ್ಯರ್ಥಿಯು ಸುಳ್ಳು ಮಾಹಿತಿ ನೀಡಿದಲ್ಲಿ ಅಥವಾ ತರಬೇತಿ ಅವಧಿಯ ಮಧ್ಯದಲ್ಲಿ ತರಬೇತಿಯಿಂದ ಬಿಟ್ಟುಹೋದಲ್ಲಿ ಸರ್ಕಾರ 
ಅವರಿಗಾಗಿ ಖರ್ಚು ಮಾಡಿದ ಹಣವನ್ನು ವರ್ಷಕ್ಕೆ ಶೇ .10 ರ ಬಡ್ಡಿಯೊಂದಿಗೆ ಭೂ ಕಂದಾಯದ ಬಾಕಿ ಎಂದು ಪರಿಗಣಿಸಿ ವಸೂಲಿ 

ಮಾಡಲಾಗುವುದು . ಆದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳಿಗೆ ನೇಮಕಾತಿ ಹೊಂದಿದ ಅಭ್ಯರ್ಥಿಗಳಿಗೆ ಅನ್ವಯಿಸುವುದಿಲ್ಲ. 
7. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯಲ್ಲಿ ತಿಂಗಳಿಗೆ ರೂ . 1000/- ಗಳ ತರಬೇತಿ ಭತ್ಯೆಯನ್ನು ದಿನಚರಿ ಆಧಾರದ ಮೇರೆಗೆ 

ನೀಡಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಜಿಲ್ಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್/ ಸರ್ಕಾರಿ ವಕೀಲರು ಅಥವಾ 20 ವರ್ಷಗಳಿಗಿಂತ ಹೆಚ್ಚಿನ ವರ್ಷಗಳು ವಕೀಲ 
ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ವಕೀಲರಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕಾನೂನು ತರಬೇತಿ ಪಡೆಯುವ ಸಲುವಾಗಿ ತರಬೇತಿಗೆ 
ನಿಯೋಜಿಸಲಾಗುವುದು. 
ಆಯ್ಕೆಯಾದ ಅಭ್ಯರ್ಥಿಯು ಈ ಇಲಾಖೆಯ ನಿಬಂಧನೆಗಳು ಹಾಗೂ ಕಾಲಕಾಲಕ್ಕೆ ಹೊಂದಿರುವ ಸರ್ಕಾರದ ಆದೇಶಗಳಿಗೆ 
ಬದ್ದನಾಗಿರುತ್ತೇನೆಂದು ಮುಚ್ಚಳಿಕೆಯನ್ನು ಬರೆದುಕೊಡಬೇಕು. 
ಹೆಚ್ಚಿನ ಮಾಹಿತಿಯನ್ನು ಅಭ್ಯರ್ಥಿಗಳು ಜಿಲ್ಲಾ ಅಧಿಕಾರಿಗಳು , ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ , 1ನೇ ಮಹಡಿ, ಪೋಡಿಯಂ ಬ್ಲಾಕ್, ವಿಶ್ವೇಶ್ವರಯ್ಯ ಗೋಪುರ, ಡಾ : ಅಂಬೇಡ್ಕರ್ ವೀಧಿ, ಬೆಂಗಳೂರು ಇವರ ಕಛೇರಿಯಲ್ಲಿ 

ಕೆಲಸದ ವೇಳೆಯಲ್ಲಿ ಪಡೆಯಬಹುದು. 
11. ಅರ್ಹ ಅಭ್ಯರ್ಥಿಗಳಿಗೆ ಆಯ್ಕೆ ಸಮಿತಿಯ ಸಂದರ್ಶನದ ದಿನಾಂಕ ಹಾಗೂ ಸ್ಥಳವನ್ನು ತಿಳಿಸಿದಾಗ ಸಂದರ್ಶನಕ್ಕೆ ಅಭ್ಯರ್ಥಿಗಳು ತಮ್ಮ ಸ್ವಂತ 

ಖರ್ಚಿನಲ್ಲಿ ಹಾಜರಾಗತಕ್ಕದ್ದು. 
12 . ಅಭ್ಯರ್ಥಿಗಳು ಭರ್ತಿ ಮಾಡಲಾದ ಅರ್ಜಿಯೊಂದಿಗೆ ಅವಶ್ಯಕ ಮಾಹಿತಿಗಳಾದ ಕಾನೂನು ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ಪ್ರಮಾಣ 

ಪತ್ರ ಹಾಗೂ ಅಂಕಪಟ್ಟಿಗಳ ದೃಢೀಕರಣ ಪ್ರತಿ ಹಾಗೂ ಜನ್ಮ ದಿನಾಂಕದ ಆಧಾರಕ್ಕಾಗಿ ಎಸ್.ಎಸ್. ಎಲ್. ಸಿ. ಅಂಕಪಟ್ಟಿ ಅಥವಾ ಟಿ.ಸಿ. ದೃಢೀಕೃತ 

ಪ್ರತಿಯನ್ನು ಲಗತ್ತಿಸಬೇಕು. 
13. ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕ:30 .08. 2014 
PR. 605 

ಜಿಲ್ಲಾ ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, 
SC . 5 

ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
ಜಿಲ್ಲಾ ಅಧಿಕಾರಿಗಳ ಕಚೇರಿ, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 

ಪ್ರಕಟಣೆ 
ಸಂಖ್ಯೆ .ಡಿಬಿಸಿಎಂ/ ಬೆಂಗ್ರಾ/ ಕಾ.ತ/ ಬಿ- 2/ ಸಿಆರ್ - 32 /2014 - 15, ದಿನಾಂಕ:01.08.2014 
ವಿಷಯ: 2014 -15 ನೇ ಸಾಲಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತೀಯ ಅಲ್ಪಸಂಖ್ಯಾತರ ಕಾನೂನು ಪದವೀಧರರನ್ನು 

ನ್ಯಾಯಾಂಗ ಆಡಳಿತ ಹಾಗೂ ವಕೀಲ ವೃತ್ತಿಯ ತರಬೇತಿಗೆ ನಿಯೋಜಿಸಿ ಆದೇಶ ಹೊರಡಿಸುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರಿ ಆದೇಶ ಸಂ : ಎಸ್‌ಡಬ್ಲ್ಯೂಎಲ್ 68 ಎಸ್ . ಇ. ಡಬ್ಲ್ಯೂ 89 , ದಿನಾಂಕ: 2 /11 /1990. 

2 ) ಸರ್ಕಾರದ ಆದೇಶ ಸಂ : ಸಕಇ 205 ಬಿಎಂಎಸ್ 99 , ದಿನಾಂಕ:7/10/1999. 

3) ಸರ್ಕಾರಿ ಆದೇಶ ಸಂ : ಸಕಇ 446 ಬಿಎಂಎಸ್ 2005 , ಬೆಂಗಳೂರು, ದಿನಾಂಕ:1/12 /2005. 
2014 -15ನೇ ಸಾಲಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿರುವ ಮತೀಯ ಅಲ್ಪಸಂಖ್ಯಾತರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, 
ಬೌದ್ಧರು, ಸಿಖರು ಹಾಗೂ ಪಾರ್ಸಿ ಸಮುದಾಯಕ್ಕೆ ಸೇರಿದ ಕಾನೂನು ಪದವೀಧರರಿಂದ ನ್ಯಾಯಾಂಗ ಆಡಳಿತದಲ್ಲಿ 4 ವರ್ಷಗಳ ಅವಧಿಗೆ ತರಬೇತಿಗೆ 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

೧೭೪೧ 
ಅರ್ಹ ಅಭ್ಯರ್ಥಿಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯನ್ನು ಈ ಕಛೇರಿಯಲ್ಲಿ ನಿಗದಿತ ಅವಧಿಯೊಳಗೆ ಕಛೇರಿ 
ವೇಳೆಯಲ್ಲಿ ಪಡೆದು ಭರ್ತಿ ಮಾಡಲಾದ ಅರ್ಜಿಗಳನ್ನು ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾ ಅಧಿಕಾರಿಗಳು , ಹಿಂದುಳಿದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 1ನೇ ಮಹಡಿ, ಪೋಡಿಯಂ ಬ್ಲಾಕ್ , ವಿಶ್ವೇಶ್ವರಯ್ಯ ಗೋಪುರ, ಡಾ .ಅಂಬೇಡ್ಕರ್ 
ಬೀದಿ, ಬೆಂಗಳೂರು, ಇಲ್ಲಿಗೆ ದಿನಾಂಕ:30. 08 .2014 ರೊಳಗೆ ಸಲ್ಲಿಸುವುದು. 
ನಿಬಂಧನೆಗಳು: 
1) ಅಭ್ಯರ್ಥಿಯು ಕಾನೂನು ಪದವೀಧರರಾಗಿದ್ದು , ಈ ತರಬೇತಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಯು ಕಾನೂನು 

ಪದವಿಯನ್ನು ಮುಗಿಸಿ 2( ಎರಡು) ವರ್ಷಗಳು ಮೀರಿರಬಾರದು. 
2) ಅಭ್ಯರ್ಥಿಗಳು ಮತೀಯ ಅಲ್ಪಸಂಖ್ಯಾತರ ಸಮುದಾಯವಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧರು, ಸಿಖ್ಯರು, ಪಾರ್ಸಿ ಹಾಗೂ ಬೌದ್ದರು 

ಇವುಗಳಿಗೆ ಸೇರಿರಬೇಕು ಹಾಗೂ ಸರ್ಕಾರದಿಂದ ನಿಗದಿಪಡಿಸಲಾದ ಜಾತಿ ಆದಾಯ ಪರಿಶೀಲನಾ ಪ್ರಮಾಣ ಪತ್ರವನ್ನು ಅರ್ಜಿಯೊಂದಿಗೆ 

ಲಗತ್ತಿಸಿ ಸಲ್ಲಿಸಬೇಕು. 
3) ಅಭ್ಯರ್ಥಿಗಳು ಬಾರ್ ಕೌನ್ಸಿಲ್‌ನಲ್ಲಿ ಹೆಸರನ್ನು ನೋಂದಾಯಿಸಿರಬೇಕು. 
4) ಭರ್ತಿ ಮಾಡಲಾದ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಲಾದ ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳ ವಯಸ್ಸು 30 ವರ್ಷಗಳನ್ನು 

ಮೀರಿರಬಾರದು. 
5) ಅಭ್ಯರ್ಥಿಯ ಕೌಟುಂಬಿಕ ವಾರ್ಷಿಕ ವರಮಾನ ರೂ .15,000/ -ಕ್ಕೆ ಮೀರಿರಬಾರದು. ಆಯ್ಕೆಯಾದ ಅಭ್ಯರ್ಥಿಗಳಿಗೆ 4 ವರ್ಷಗಳ ತರಬೇತಿ ಅವಧಿ 

ಇದ್ದು, ಈ ಮಧ್ಯದಲ್ಲಿ ತರಬೇತಿಯನ್ನು ಬಿಡಲು ಅವಕಾಶವಿರುವುದಿಲ್ಲ. ಆದರೆ ಕೇಂದ್ರ ಸರ್ಕಾರ/ ರಾಜ್ಯ ಸರ್ಕಾರದಲ್ಲಿ ನೇಮಕಾತಿ ಹೊಂದಿರುವ 
ಅಭ್ಯರ್ಥಿಗಳಿಗೆ ಈ ಷರತ್ತು ಅನ್ವಯಿಸುವುದಿಲ್ಲ. 
ಆಯ್ಕೆಯಾದ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯಲ್ಲಿ ತಿಂಗಳಿಗೆ ರೂ .1000 / - ಗಳ ತರಬೇತಿ ಭತ್ಯೆಯನ್ನು ನೀಡಲಾಗುವುದು. 

ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಜಿಲ್ಲಾ ಸಮಿತಿಯು ಪಬ್ಲಿಕ್ ಪ್ರಾಸಿಕ್ಯೂಟರ್/ ಸರ್ಕಾರಿ ವಕೀಲರು ಅಥವಾ 20 ( ಇಪ್ಪತ್ತು) ವರ್ಷಗಳಿಗಿಂತ ಹೆಚ್ಚಿನ 
2 ವರ್ಷಗಳು ವಕೀಲ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ವಕೀಲರಲ್ಲಿ ಕಾನೂನು ತರಬೇತಿ ಪಡೆಯುವ ಸಲುವಾಗಿ ತರಬೇತಿಗೆ ಕಳುಹಿಸಿ 

ಕೊಡಲಾಗುವುದು. 
8) ಆಯ್ಕೆಯಾದ ಅಭ್ಯರ್ಥಿಯು ಈ ಇಲಾಖೆಯ ನಿಬಂಧನೆಗಳು ಹಾಗೂ ಸರ್ಕಾರದ ಆದೇಶಗಳಿಗೆ ಬದ್ಧನಾಗಿರುತ್ತೇನೆಂದು ಮುಚ್ಚಳಿಕೆಯನ್ನು 

ಬರೆದುಕೊಡಬೇಕು. 
9) ಆಯ್ಕೆಯಾದ ಅಭ್ಯರ್ಥಿಯು ಸುಳ್ಳು ಮಾಹಿತಿ/ ದಾಖಲೆಗಳನ್ನು ನೀಡಿದ್ದಲ್ಲಿ ಅಥವಾ ತರಬೇತಿ ಅವಧಿಯ ಮಧ್ಯದಲ್ಲಿ ತರಬೇತಿಯಿಂದ 

ಬಿಟ್ಟುಹೋದಲ್ಲಿ ಸರ್ಕಾರ ಅವರಿಗಾಗಿ ಖರ್ಚು ಮಾಡಿದ ಹಣವನ್ನು ವರ್ಷಕ್ಕೆ ಶೇ .10ರ ಬಡ್ಡಿಯೊಂದಿಗೆ ಭೂ ಕಂದಾಯದ ಬಾಕಿ ಎಂದು 

ಪರಿಗಣಿಸಿ ವಸೂಲಿ ಮಾಡಲಾಗುವುದು. 
10 ) ಹೆಚ್ಚಿನ ಮಾಹಿತಿಯನ್ನು ಅಭ್ಯರ್ಥಿಗಳು ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಬೆಂಗಳೂರು 

ಗ್ರಾಮಾಂತರ ಜಿಲ್ಲೆ , 1ನೇ ಮಹಡಿ, ಪೋಡಿಯಂ ಬ್ಲಾಕ್ , ವಿಶ್ವೇಶ್ವರಯ್ಯ ಕೇಂದ್ರ, ಡಾ .ಅಂಬೇಡ್ಕರ್ ಬೀದಿ, ಬೆಂಗಳೂರು- 1 ಇವರ ಕಚೇರಿಯಲ್ಲಿ 
ಕೆಲಸದ ವೇಳೆಯಲ್ಲಿ ಪಡೆಯಬಹುದು. 
ಅರ್ಹ ಅಭ್ಯರ್ಥಿಗಳನ್ನು ತರಬೇತಿಗೆ ಆಯ್ಕೆ ಮಾಡಲು ಸಂದರ್ಶನದ ದಿನಾಂಕ ಹಾಗೂ ಸ್ಥಳವನ್ನು ತಿಳಿಸಲಾಗುವುದು. ಸಂದರ್ಶನಕ್ಕೆ 
ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು . 
ಅಭ್ಯರ್ಥಿಗಳು ಭರ್ತಿ ಮಾಡಲಾದ ಅರ್ಜಿಯೊಂದಿಗೆ ಅವಶ್ಯಕ ಮಾಹಿತಿಗಳಾದ ಕಾನೂನು ಪದವಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ ಪ್ರಮಾಣ 

ಪತ್ರ ಹಾಗೂ ಅಂಕಪಟ್ಟಿಗಳ ದೃಢೀಕರಣ ಪ್ರತಿ ಹಾಗೂ ಜನ್ಮ ದಿನಾಂಕದ ಆಧಾರಕ್ಕಾಗಿ ಎಸ್.ಎಸ್.ಎಲ್. ಸಿ. ಅಂಕಪಟ್ಟಿ ಅಥವಾ ಟಿ. ಸಿ.ದೃಢೀಕೃತ 
- ಪ್ರತಿ ಹಾಗೂ ಆಹಾರ ಪಡಿತರ ಚೀಟಿ ಅಥವಾ ತಹಶೀಲ್ದಾರ್‌ರವರಿಂದ ಪಡೆದ ವಾಸಸ್ಥಳದ ದೃಢೀಕೃತ ಪತ್ರ ಸಲ್ಲಿಸಬೇಕು. 
13) ಅಪೂರ್ಣ ಮಾಹಿತಿಗಳಿಂದ ಕೂಡಿದ ಅರ್ಜಿಗಳನ್ನು ಹಾಗೂ ನಿಗದಿತ ದಿನಾಂಕ, ವೇಳೆ ಮೀರಿ ಬಂದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
14) ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕ:30.08.2014 
PR. 606 

ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತರ 
Sc. 05 

ಕಲ್ಯಾಣ ಇಲಾಖೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 


IN THE COURT OF 1ST M . M . TRAFFIC , MAYOHALL ., BANGALORE CITY 
It is here by notified to the public that the Halasoor Traffic Police Station , Bangalore City have seized the following vehicles as 
unclaimed and such vehicle are lying in the police station as unclaimed so far. Hence the owners of the vehicles and may put their claim 
one month from the date of this publication . 
Sl. No. Cmis No. PF NO . Type Of Vehicles Reg No. of The Vehicles Chasis No. Engine No. 
1 | 01 / 2014 - 03/ 2014 Suzuki M / C 

| KA. 03 EB - 0570 

7007F-687885 7007M - 739643 
01/ 2014 03/ 2014 | Suzuki Max 100 M / C | KA. 03 EE- 8164 

1203F185529 1203M -241230 
- 3 01 / 2014 | 03/ 2014 Kinetic Nova M / C KA. 03 J -4356 

[ NOF VC045473 | NO3EVC046205 | 


Bangalore City 
Dated : 03 - 06 - 2014 


PR . 454 
Sc .10 


MMTC - 1. 
Mayohall, Bangalore City . 


R .N .I. No. KARBIL /2001/47147 POSTAL REGN .No. RNP/KA/BGS/2202/2014 -16 
Licensed to post without prepayment WPP No . 297 
0289 ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೨೮, ೨೦೧೪ 

ಭಾಗ ೩ 
IN THE COURT OF 5TH ADDITIONAL CHIEF METROPOLITAN MAGISTRATE , BANGALORE CITY. 

BASAVESHWARANAGAR POLICE STATION 


COMPLAINANT 


V /S 


ACCUSED 


Not Known 


Police Inspector, Basaveshwaranagar 

Police Station , Bangalore City 


INTIMATION 


01 


The requisition of Police Inspector, Basaveshwaranagara Police Station , Bangalore City is allowed as per Court order Dated 

The requisition of Police Inspector , Basaveshwaranagara Police Station is permitted to publish the 02 Auto Rickshaw & 13 
two wheelers vehicles which a seized in Basaveshwaranagara Police Station in the Gazette notification for the information of the public 
to trace the owners . The said unclaimed vehicles shall be confiscated to the government and disposed of according to Law if not 
claimed by the owner with proof of ownership within 60 days from this date of publication of this notification . 
SL No Vehicle No Make Of Vehicle NCR or Cmiss No & PF No Eng No 

Chasis No 
No. Number Auto Rickshaw NCR No -265 /13 

AFMBTB03594 MDZAAAMZZTWB02276 

PF NO - 165 / 13 
JH - 05 - T -4928 Bajaj Pulsar Cmiss No -858 / 13 

DJGBPF94779 MD2DHDJZZPCF37568 

PF No - 142/ 13 
KL - 05 - D -0168 | Yamaha 

Cmiss No - 862/ 13 

IL15555101 

95KILI555101 
PF No - 143 /13 
RJ-06 - 09-M -6585 | Yamaha 

NCR No - 131 / 13 

5YY007840 

04G549007840 
PF No - 150 /13 
KA -04- EE- 353 Hero Honda Cmiss No- 329/ 13 

02H18E324119 02HZUF32842 

PF No -61/ 13 
| KA-05 - EM -5620 TVS Victor Cmiss No -329 /13 

3303N478810 330303F476503 

PF No-61/ 13 
No. Number Bajaj Avenzar NCR No - 168 / 14 

PDGBTG08168 MD2DGPDZZTC08288 

PF No - 29/ 14 
No. Number Auto Rickshaw NCR No -148 / 14 

24M93L30665 MD2AA24ZZWL29788 

PF No - 26 / 14 
KA -02 - R -893 TVS Scooty Cmiss No - 304 /13 

K95MM036024 K95MF035182 

PF No -57/ 13 
CRU -665 Yamaha RX NCR No -501/13 

ID1115212 

L1115212 
PF No - 192 /13 
KA - 30 -L -6464 Bajaj Pulsar NCR NO -608 /13 

BHGBPM44619 MD2DHDHPCM44194 

PF No - 207 /13 
KA-32 -Y -4696 Bajaj Pulsar NCR No -595 / 13 

DKGBVB29805 HD2DHDKZZUB19928 

PF No - 203/ 13 
KA -04 -EH -9410 Hero Honda NCR No -653/ 13 

04G27E19439 

04G27F17625 
PF No -217 /13 
No. Number Honda Activa NCR No -609/ 14 

JF08E -0526637 KA - 03 - 2001 

PF No - 110 / 14 
No . Number Honda Activa NCR No -609/ 14 

JF08E - 0513763 

PF No - 110 / 14 
Further the investigation officer is directed to affix the proclaimation in the Court premises . Basaveshwaranagara Police 
Station ACP jurisdiction for vide publications and concerned jurisdictional Deputy Commissioners office and corporation office. In this 
regard the publishing of Gazette Notification is over after 60 days . the Police Inspector, Basaveshwaranagar Police Station may take the 
order of the Court for further necessary steps. 
Date : 31 -05 - 2014 

5TH ADDITIONAL CHIEF METROPOLITAN MAGISTRATE , 
PR . 385 

BANGALORE CITY . 


ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


